ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 . 


ಬೆಂಗಳೂರು, ಗುರುವಾರ , ಮೇ ೧೯ , ೨೦೧೬ ( ವೈಶಾಖ ೨೯ , ಶಕ ವರ್ಷ ೧೯೩೮) 
Bengaluru, Thursday, May 19, 2016 (Vaishakha 29, Shaka Varsha 1938) 


ಸಂಚಿಕೆ ೨೦ 
Issue 20 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 64 ಐಎಂಎಂ 2016 , ಬೆಂಗಳೂರು, ದಿನಾಂಕ: 24 - 03 - 2016. 
ದಿನಾಂಕ : 01 -01 - 2016 ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಪ್ರಾಂಶುಪಾಲರು (ವೇತನ ಶ್ರೇಣಿ 7.37,400 - 67,000) ವೃಂದದ ತಾತ್ಕಾಲಿಕ 
ಜೇಷ್ಟತಾ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಪ್ರಕಟಿಸಲಾಗಿದೆ. ಈ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ ಬಗ್ಗೆ ಬಾಧಿತರು ತಮ್ಮ 
ಆಕ್ಷೇಪಣೆಗಳೇನಾದರು ಇದ್ದಲ್ಲಿ , ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆಯನ್ನು ಲಿಖಿತ ಮೂಲಕ ಪೂರಕ 
ದಾಖಲೆಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮೊದಲನೇ ಮಹಡಿ, ವಿಕಾಸ ಸೌಧ, ಬೆಂಗಳೂರು, 
ಇವರಿಗೆ ಸಲ್ಲಿಸತಕ್ಕದ್ದು. ನಿಗಧಿತ ಅವಧಿಯ ನಂತರ ಬರುವಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ( ಭಾ. ವೈ . ಪ) 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 64 ಐಎಂಎಂ 2016, ದಿನಾಂಕ: 24 .03.2016ಕ್ಕೆ ಅನುಬಂಧ 
ಔಷಧ ನಿಯಂತ್ರಣ ಇಲಾಖೆಯ ಪ್ರಾಂಶುಪಾಲರ ವೃಂದದ ದಿನಾಂಕ:01.01. 2016 ರಲ್ಲಿದ್ದಂತೆ, ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 
ಕ್ರ. ಸಂ ಹೆಸರು 

ನೇರ | ಜನ್ಮ ದಿನಾಂಕ | ಸೇವೆಗೆ | ನೈಜವಾಗಿ ನೇಮಕಾತಿಗೆ/ಜೇಷ್ಠತೆಗೆ | ಪರಾ 
ಶ್ರೀ /ಶ್ರೀಮತಿ ನೇಮಕಾತಿ/ ಮುಂಬಡ್ತಿ/ 

ಸೇರಿದ ಮುಂಬಡ್ತಿ | ನೈಜವಾದ ಅರ್ಹತಾ 
ದಿನಾಂಕ ಹೊಂದಿದ ದಿನಾಂಕ 

ದಿನಾಂಕ 


ಇತರೆ 


1 | ಎಂ .ಎಸ್. ನಿರಂಜನ್ 


| 


ಮುಂಬಡ್ತಿ 


| 12.9.1958 | 25.11.1983 | 22.9 .2005 | 


22.9 .2005 


PR. 308 
Sc. 25 


ಬಿ. ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 

( ಭಾ . ವೈ . ಪ. ಮತ್ತು ಸಮನ್ವಯ ) 


( ೨೦೦೧) 


೨೦೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೯ , ೨೦೧೬ 

ಭಾಗ ೩ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 65 ಐಎಂಎಂ 2016 , ಬೆಂಗಳೂರು, ದಿನಾಂಕ: 24 - 03 - 2016. 
ದಿನಾಂಕ :01 - 01 - 2016 ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಪ್ರಾಧ್ಯಾಪಕರ (ವೇತನ ಶ್ರೇಣಿ ಕೆ.37,400 -67,000) ವೃಂದದ ತಾತ್ಕಾಲಿಕ 
ಜೇಷ್ಟತಾ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಪ್ರಕಟಿಸಲಾಗಿದೆ. ಈ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ ಬಗ್ಗೆ ಬಾಧಿತರು ತಮ್ಮ 
ಆಕ್ಷೇಪಣೆಗಳೇನಾದರು ಇದ್ದಲ್ಲಿ , ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆಯನ್ನು ಲಿಖಿತ ಮೂಲಕ ಪೂರಕ 
ದಾಖಲೆಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು, ಇವರಿಗೆ 
ಸಲ್ಲಿಸತಕ್ಕದ್ದು , ನಿಗಧಿತ ಅವಧಿಯ ನಂತರ ಬರುವಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಬಿ.ಕಮಲಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ( ಭಾ. ವೈ. ಪ) 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 65 ಐಎಂಎಂ 2016, ದಿನಾಂಕ: 24 .03.2016ಕ್ಕೆ ಅನುಬಂಧ 
ಔಷಧ ನಿಯಂತ್ರಣ ಇಲಾಖೆಯ ಪ್ರಾಧ್ಯಾಪಕರ ವೃಂದದ ದಿನಾಂಕ :01 .01 . 2016 ರಲ್ಲಿದ್ದಂತೆ, ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 
ಹೆಸರು 

ನೇರ | ಜನ್ಮ ದಿನಾಂಕ ಸೇವೆಗೆ ನೈಜವಾಗಿ | ನೇಮಕಾತಿಗೆ/ ಷರಾ 
ಶ್ರೀ /ಶ್ರೀಮತಿ ನೇಮಕಾತಿ/ 

ಸೇರಿದ ಮುಂಬಡ್ತಿ 

ಜೇಷ್ಠತೆಗೆ 
ಮುಂಬಡ್ತಿ/ 

ದಿನಾಂಕ ಹೊಂದಿದ ನೈಜವಾದ 
ಇತರೆ 

ದಿನಾಂಕ ಅರ್ಹತಾ 

ದಿನಾಂಕ 


ಕ್ರ. ಸಂ 


3 


6 


ಫಾರ್ಮಾಕಾಗ್ನಸಿ 


ಫಾರ್ಮಾಸ್ಯಟಿಕ್ಸ್ 


ಡಾ || ವಿಜಯ ಜಿ. 
ಜೋಷಿ 


ನೇರ ನೇಮಕಾತಿ | 12.10.1967 


14 .01.2011 


14 . 01.2011 


14. 01.2011 


ಫಾರ್ಮಾಸೂಟಿಕಲ್ಸ್ ಕೆಮಿಸ್ಟ್ರಿ 


ಎಂ .ಎಸ್ . ನಿರಂಜನ್ 


ಮುಂಬಡ್ತಿ 


12 . 9 .1958 


25 .11.1983 | 


22 . 9 .2005 | 22 . 9 .2005 


ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಆಕುಕ 111 ಪಿಟಿಡಿ 
2014 , ದಿ :27.02 .2015 
ರನ್ವಯ ಪ್ರಾಧ್ಯಾಪಕರ 
ಹುದ್ದೆಯಿಂದ 
ಪ್ರಾಂಶುಪಾಲರ ಹುದ್ದೆಗೆ 
ನಿಯುಕ್ತಿ ಹೊಂದಿರುತ್ತಾರೆ. 


14 .1 .2011 


| 


14 .1 .2011 


ಡಾ || ಚನ್ನಬಸವರಾಜ್ | ನೇರ ನೇಮಕಾತಿ | 20. 6.1960 | 14.1 .2011 | 
ಕೆ. ಪಿ . 


ಫಾರ್ಮಾಕಾಲಜಿ 


24 . 9 .1963 


14 .1 .2011 


14 .1 .2011 


14 .1.2011 


ಡಾ|| ರಾಮಚಂದ್ರಶೆಟ್ಟಿ 
ಶಿದ್ದಂಶೆಟ್ಟಿ 


ನೇರ ನೇಮಕಾತಿ 


PR . 309 
Sc. 25 


ಬಿ.ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 

( ಭಾ. ವೈ .ಪ. ಮತ್ತು ಸಮನ್ವಯ) 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೯ , ೨೦೧೬ 

೨೦೦೩ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 66 ಐಎಂಎಂ 2016 , ಬೆಂಗಳೂರು, ದಿನಾಂಕ: 24 - 03 - 2016 . 
ದಿನಾಂಕ: 01 - 01 -2016 ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಸಹಾಯಕ ಪ್ರಾಧ್ಯಾಪಕರು ( ಸಹ ಪ್ರಾಧ್ಯಾಪಕರು) 
( ವೇತನ ಶ್ರೇಣಿ .37 ,400 - 67,000) ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಪ್ರಕಟಿಸಲಾಗಿದೆ 
ಈ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ ಬಗ್ಗೆ ಬಾಧಿತರು ತಮ್ಮ ಆಕ್ಷೇಪಣೆಗಳೇನಾದರು ಇದ್ದಲ್ಲಿ, ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 30 
ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆಯನ್ನು ಲಿಖಿತ ಮೂಲಕ ಪೂರಕ ದಾಖಲೆಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು, ಇವರಿಗೆ ಸಲ್ಲಿಸತಕ್ಕದ್ದು. ನಿಗಧಿತ ಅವಧಿಯ ನಂತರ ಬರುವಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಬಿ.ಕಮಲಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ( ಭಾ .ವೈ . ಪ) 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 66 ಐಎಂಎಂ 2016, ದಿನಾಂಕ: 24 . 03 .2016ಕ್ಕೆ ಅನುಬಂಧ 
ಔಷಧ ನಿಯಂತ್ರಣ ಇಲಾಖೆಯ ಸಹಾಯಕ ಪ್ರಾಧ್ಯಾಪಕರು ( ಸಹ ಪ್ರಾಧ್ಯಾಪಕರು) ವೃಂದದ ದಿನಾಂಕ:01.01.2016 ರಲ್ಲಿದ್ದಂತೆ, 
ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 

ನೇಮಕಾತಿಗೆ/ 
ನೈಜವಾಗಿ 

ಸೇವೆಗೆ 
ಹೆಸರು ನೇಮಕಾತಿ/ 

ಜೇಷ್ಠತೆಗೆ 

ಮುಂಬಡ್ತಿ 
ಕ್ರ. ಸಂ ಜನ್ಮ ದಿನಾಂಕ ಸೇರಿದ 

ಷರಾ 
ಮುಂಬಡ್ತಿ/ 

ನೈಜವಾದ 
ಶ್ರೀ /ಶ್ರೀಮತಿ 

ಹೊಂದಿದ 
ದಿನಾಂಕ 

ಅರ್ಹತಾ 
ಇತರೆ 

ದಿನಾಂಕ 

ದಿನಾಂಕ 


ನೇರ 


ಫಾರ್ಮಾಸ್ಕೂಟಿಕಲ್ಸ್ ಕೆಮಿಸ್ಟ್ರಿ 
5 .2 .1964 | 3 .2 .1997 


- ಮುಂಬಡ್ತಿ 


| 22 .9. 2005 | 22 .9 .2005 


ಮುಂಬಡ್ತಿ 


1.6.1969 


3. 2 .1997 


| 22.9.2005 | 22.9.2005 


ಡಾ | ಜೆ . ಚಂದ್ರಶೇಖರ್ 
ಡಾ|| ಕಲಸ್ಕರ್‌ ಗುರುನಾಥ್ 

( ಪ . ಜಾ ) 
ಡಾ|| ಸತೀಶ್ ಎನ್. ಕೆ. 
( ಪ . ಜಾ ) 


ನೇರ 


12 .09 .1976 | 20 .05. 2015 | 20.5.2015 | 20 .5 .2015 


ನೇಮಕಾತಿ 


ಫಾರ್ಮಾಸ್ಯಟಿಕ್ಸ್ 
6.4. 1964 | 15 .9. 1998 | 22 .9. 2005 | 22 .9 . 2005 


ಬಿ . ಪಿ . ಮಂಜುಳ 


ಮುಂಬಡ್ತಿ 

ನೇರ 
ನೇಮಕಾತಿ 


2 


| 


ಡಾ || ಸತೀಶ ಬಾಬು ಬಿ . ಕೆ. 


14 . 4 .1968 


14 .1. 2011 


141.2011 


14 .1. 2011 


ಡಾ || ಚಂದ್ರಶೇಖರ ಮಲ್ಲಣ್ಣ 

ಸುಲ್ತಾನಪುರ 


ನೇರ 
ನೇಮಕಾತಿ 


ಫಾರ್ಮಾಕಾಲಜಿ 

22.10.1999 

(ಜೂನಿಯರ್ 
13. 6 .1967 

ಕೆಮಿಸ್ಟ್) 
05.06.2008 


| 05.6.2008 | 05.6.2008 


ಫಾರ್ಮಾಕಾಗ್ರಸಿ 


ಡಾ || ರೂಪಶ್ರೀ ಟಿ .ಎಸ್. 


ನೇರ 
ನೇಮಕಾತಿ 


22 . 7.1976 


141.2011 


141.2011 


14 .1. 2011 


PR. 310 


Sc . 25 


ಬಿ.ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 

( ಭಾ . ವೈ . ಪ . ಮತ್ತು ಸಮನ್ವಯ ) 


೨೦೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೯ , ೨೦೧೬ 

ಭಾಗ ೩ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 18 ಎಲ್‌ಜಿಡಿ 2016, ಬೆಂಗಳೂರು, ದಿನಾಂಕ:28 - 03 - 2016. 

ನಮೂನೆ- 29 
68ನೇ ಪ್ರಕರಣದ ( 5) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 
ಕರ್ನಾಟಕ ಭೂಕಂದಾಯ ಅಧಿನಿಯಮ , 1964ರ 68ನೇ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸದರಿ ಪ್ರಕರಣದ (1) ನೇ 
ಉಪಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು ದಿ:03 - 09 - 2015ರ ಸಾರ್ವಜನಿಕ ಪ್ರಕಟಣೆ ಪತ್ರ ಸಂಖ್ಯೆ:ಎಲ್‌ಜಿಎಲ್ /ಸಿಆರ್- 58/15 -16 ಅನುಸೂಚಿಯಲ್ಲಿ 
ನಿರ್ದಿಷ್ಟಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ “ ಬಿ ” ಖರಾಬು ಜಮೀನಿನ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ 
ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲೆಗಳನ್ನು ಮತ್ತು ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್‌ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ, 
“ ಬಿ ” ಖರಾಬು ಜಮೀನಿನ ಮೇಲಿನ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಈ ಮೂಲಕ ಘೋಷಿಸಿದೆ. 

ಅನುಸೂಚಿ | 
ಜಮೀನು ಭಾಗ ಇತ್ಯಾದಿ ಇರುವ ಗ್ರಾಮ 

ಹಟಕಿನಾಳ ಗ್ರಾಮ 
ತಾಲ್ಲೂಕು 

ಕಲಘಟಗಿ 

ಧಾರವಾಡ 
ಸಾರ್ವಜನಿಕ ಹಕ್ಕು ಮೊಟಕುಗೊಳಿಸುತ್ತಿರುವ ರಿ. ಸರ್ವೆ 

ನಂಬರಿನ ವಿವರ 


ವಿಸ್ತೀರ್ಣ 


2 - 00 ಎಕರೆ 


PR. 330 
Sc. 50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರೇವಯ್ಯ , 
ಸರ್ಕಾರದ ಆಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ.( ಭೂ . ಮಂಜೂರಾತಿ - 3) 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 07 ಎಲ್‌ಆರ್‌ಎಂ 2016 , ಬೆಂಗಳೂರು, ದಿನಾಂಕ : 22 - 03 - 2016. 
ಜೆ.ಎಸ್.ಎಸ್. ಮಹಾವಿದ್ಯಾಪೀಠ, ಮೈಸೂರು, ಇವರಿಗೆ ಮೈಸೂರು ತಾಲ್ಲೂಕು, ರಮ್ಮನಹಳ್ಳಿ ಗ್ರಾಮದ ಸರ್ವೆ ನಂ .12 ಮತ್ತು ಇತರೆಗಳಲ್ಲಿ 
90.25 ಎಕರೆ, ವರುಣ ದಂಡಿಕೆರೆ ಜಂತಗಳ್ಳಿ ಗ್ರಾಮದ ಸರ್ವೆ ನಂಬರುಗಳಲ್ಲಿ 125.31 ಎಕರೆ ಹೀಗೆ ಒಟ್ಟು 216.16 ಎಕರೆ ಕೃಷಿ ಜಮೀನನ್ನು ಶೈಕ್ಷಣಿಕ 
ಉದ್ದೇಶಕ್ಕಾಗಿ ಖರೀದಿಸಲು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 94 ಎಲ್‌ಆರ್‌ಎಂ 2008, ದಿನಾಂಕ: 09 - 07 - 2009 ರನ್ವಯ ಅನುಮತಿ ನೀಡಲಾಗಿದೆ 
ಮತ್ತು ಅಧಿಸೂಚನೆ ಸಂಖ್ಯೆ: ಕಂಇ 99 ಎಲ್‌ಆರ್‌ಎಂ 2011, ದಿನಾಂಕ: 15 - 11- 2011ರಂದು 02 ವರ್ಷಗಳ ಅವಧಿಗೆ ಕಾಲಾವಧಿಯನ್ನು ವಿಸ್ತರಿಸಿ 
ಆದೇಶಿಸಲಾಗಿತ್ತು, ಸದರಿ ಅವಧಿಯು ದಿನಾಂಕ: 09 - 07 - 2013ಕ್ಕೆ ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಜೆ.ಎಸ್.ಎಸ್. ಮಹಾವಿದ್ಯಾಪೀಠ, ಮೈಸೂರು ಇವರ 
ಮನವಿಯ ಮೇರೆಗೆ ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ. ಇವರು ಪತ್ರ ಸಂಖ್ಯೆ : ಭೂ . ಸು ( ಎಸ್‌ಪಿಎಲ್) 6 /2011 -12, ದಿನಾಂಕ: 21 - 09 - 2015ರಲ್ಲಿ 
ಕಾಲಾವಧಿ ವಿಸ್ತರಿಸಲು ಶಿಫಾರಸ್ಸು ಮಾಡಿರುತ್ತಾರೆ, ಸಕಾಲದಲ್ಲಿ ಸದರಿ ಜಮೀನುಗಳನ್ನು ನಿಗಧಿತ ಉದ್ದೇಶಕ್ಕಾಗಿ ಬಳಸಿಕೊಳ್ಳಲು ಆಗದಿರುವ ಕಾರಣಗಳನ್ನು 
ಸರ್ಕಾರವು ಪರಿಶೀಲಿಸಿದ ನಂತರ ಅರ್ಜಿದಾರರ ಸಂಸ್ಥೆಗೆ ನಿಗಧಿತ ಉದ್ದೇಶ ಪೂರೈಸಿಕೊಳ್ಳಲು ಕರ್ನಾಟಕ ಭೂ ಸುಧಾರಣೆ ನಿಯಮಗಳು , 1974ರ 
ನಿಯಮ 38 ( ಡಿ) ( 4 ) ( i) ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 125 ಎಲ್‌ಆರ್‌ಎ 2002 , ದಿನಾಂಕ: 19 - 08 
09 - 07 - 2013 ರಿಂದ ದಿನಾಂಕ : 08 - 07 - 2016 ರವರೆಗೆ ಅನ್ವಯವಾಗುವಂತೆ 03 ವರ್ಷಗಳವರೆಗೆ ಕಾಲವಧಿ ವಿಸ್ತರಿಸಿ ಆದೇಶಿಸಿದೆ. 
PR . 331 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
Sc . 20 

ಬಾಲರಾಜ ದೇವರಖದ್ರಾ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ (ಭೂಸುಧಾರಣೆ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 67 ಹೆಚ್ ಎಸ್ ಹೆಚ್ 2016 , ಬೆಂಗಳೂರು, ದಿನಾಂಕ: 29 -03- 2016 , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹ ನಿರ್ದೇಶಕರ ವೃಂದದ ಅಧಿಕಾರಿಗಳ ಜೇಷ್ಠತಾ ಪಟ್ಟಿಯನ್ನು 
ದಿನಾಂಕ: 01.01. 2016ರಲ್ಲಿದ್ದಂತೆ ತಯಾರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕರ್ನಾಟಕ ಸರ್ಕಾರಿ ನೌಕರರ (8 
10 ನ್ನು ಅನುಸರಿಸಿ ಸಂಬಂಧಿಸಿದ ಅಧಿಕಾರಿಗಳ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಈ ಮೂಲಕ ಪ್ರಕಟಿಸಿದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೯ , ೨೦೧೬ 


೨೦೦೫ 


ಈ ಅಧಿಸೂಚನೆಯ ಅನುಬಂಧದಲ್ಲಿರುವ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯಲ್ಲಿರುವ ಸ್ಥಾನವನ್ನು ಒಪ್ಪಿಕೊಳ್ಳುವುದರಿಂದ ಬಾಧಿತರಾದ ಅಥವಾ ಒಪ್ಪಿಕೊಳ್ಳದ 
ಅಧಿಕಾರಿಗಳು ಈ ಸ್ಥಾನದಿಂದ ಬಾಧಿತರಾಗುವುದಕ್ಕೆ ಅಥವಾ ಒಪ್ಪಿಕೊಳ್ಳದಿರುವುದಕ್ಕೆ ನಿರ್ಧಿಷ್ಟ ಕಾರಣಗಳು ಮತ್ತು ಆಧಾರಗಳನ್ನೊಳಗೊಂಡ ಆಕ್ಷೇಪಣೆಗಳನ್ನು 
ದ್ವಿಪ್ರತಿಗಳಲ್ಲಿ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 30 ದಿನಗಳೊಳಗಾಗಿ ತಲುಪುವಂತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಇಲಾಖೆ ಇವರಿಗೆ ಸಲ್ಲಿಸಬಹುದು ಮತ್ತು ಒಂದು ಮುಂಗಡ ಪ್ರತಿಯನ್ನು ಕೆಳಗೆ ಸಹಿ ಮಾಡಿರುವವರಿಗೆ ನೇರವಾಗಿ ಕಳುಹಿಸಿಕೊಡುವುದು. 
ಅಲ್ಲದೇ ಈ ಜೇಷ್ಟತಾ ಪಟ್ಟಿಯಲ್ಲಿ ಕಾಣಿಸಿರುವ ಹೆಸರು, ದಿನಾಂಕ, ಸೇವಾ ವಿವರ ಮುಂತಾದವುಗಳಲ್ಲಿ ನಿರ್ಧಿಷ್ಟ ತಪ್ಪುಗಳು ಕಂಡು ಬಂದು ಅವುಗಳ 
ಬದಲಾವಣೆ ಅವಶ್ಯವಿದ್ದಲ್ಲಿ, ನಿರ್ಧಿಷ್ಟ ದಾಖಲೆಗಳೊಡನೆ ಇವುಗಳನ್ನು ಕೆಳಗೆ ಸಹಿ ಮಾಡಿರುವವರ ಗಮನಕ್ಕೆ ತರಬಹುದು. 

ನಿರ್ಧಿಷ್ಟ ಕಾರಣಗಳೂ , ದಾಖಲೆಗಳು ಮತ್ತು ಆಧಾರಗಳು ಇಲ್ಲದಿರುವ ಆಕ್ಷೇಪಣೆಗಳನ್ನು ಮತ್ತು ಅವಧಿ ಮೀರಿ ತಲುಪಿದ ಆಕ್ಷೇಪಣೆಗಳನ್ನು 
ಸರ್ಕಾರವು ಪರಿಗಣಿಸುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಟಿ.ಎನ್. ನರಸಿಂಹರಾಜು, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, (ಸೇವೆಗಳು -1) 


ಅನುಬಂಧ 
ದಿನಾಂಕ:01.01. 2016ರಲ್ಲಿದ್ದಂತೆ ಸಹ ನಿರ್ದೇಶಕರುಗಳ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 
ನೇರ ನೇಮಕಾತಿ/ 

- ನೈಜವಾಗಿ 
ಸೇವೆಗೆ ಸೇರಿದ 

| ನೇಮಕಾತಿ ಜೇಷ್ಠತೆಗೆ 
ಮುಂಬಡ್ತಿ/ ಜನ್ಮ ದಿನಾಂಕ 

ಮುಂಬಡ್ತಿ ಪಡೆದ | ನೈಜವಾದ ಅರ್ಹತೆ 

ದಿನಾಂಕ 
ಇತರೆ 

ದಿನಾಂಕ 

ದಿನಾಂಕ 


ಅಧಿಕಾರಿಗಳ ಹೆಸರು 


( 


ಮೀಸಲಾತಿ ವರ್ಗ 


# 


| 


ಡಾ|| ಬಿ .ಸಿ. ರತ್ನ 


ಮುಂಬಡ್ತಿ 


| ಅನ್ವಯಿಸುವುದಿಲ್ಲ 


03 . 03 .1956 


06.09 .1980 


17 .01.2015 


17. 01.2015 


02 


| ಡಾ|| ಚಂದ್ರಮ್ಮ ಹೆಚ್.ಎಸ್. | 


ಮುಂಬಡ್ತಿ 


01. 06 .1956 


14 .09.1983 


01.07. 2015 | 


01.07.2015 


ಅನ್ವಯಿಸುವುದಿಲ್ಲ 
ಅನ್ವಯಿಸುವುದಿಲ್ಲ 


ಡಾ|| ಚಂದ್ರಪ್ರಭಾ, ಜಿ. 


ಮುಂಬಡ್ತಿ 


02 . 07 .1956 


14. 09 .1983 


25. 06. 2015 


25 .06.2015 


ಡಾ || ಗೀತಾ ಹೆಚ್. ವೈ . 


ಮುಂಬಡ್ತಿ 


ಅನ್ವಯಿಸುವುದಿಲ್ಲ 


03. 06.1956 


14.09 .1984 


26 .06.2015 


26.06. 2015 


ಡಾ || ಸರೋಜ 


ಪಿ . 


ಮುಂಬಡ್ತಿ 


ಅನ್ವಯಿಸುವುದಿಲ್ಲ 


08.08.1957 


14.09.1983 


06 . 07 .2015 


06. 07 .2015 


ಡಾ|| ನಟರಾಜ್ ಪಿ .ಎಲ್. 


ಮುಂಬಡ್ತಿ 


ಅನ್ವಯಿಸುವುದಿಲ್ಲ 


18. 05 .1958 


09 . 01.1984 


06.07. 2015 


06.07 .2015 


07 | ಡಾ|| ರಘುನಂದನ್.ಆರ್. 


ಮುಂಬಡ್ತಿ 


19.01.1958 


09. 01.1984 


23. 09.2015 


23. 09.2015 


ಅನ್ವಯಿಸುವುದಿಲ್ಲ 
ಅನ್ವಯಿಸುವುದಿಲ್ಲ 


ಡಾ || ಶ್ರೀನಿವಾಸ ಗೌಡ ಕೆ. 


ಮುಂಬಡ್ತಿ 


13.06 .1958 


09 . 01.1984 


01.10. 2015 


01.10.2015 


ಮುಂಬಡ್ತಿ 


05.07.1957 


09 . 01.1984 


15.10. 2015 


15 .10. 2015 


ಡಾ | ಶಿವಸ್ವಾಮಿ ಕೆ. ಎಲ್ . 
ಡಾ|| ಪುಷ್ಪರಾಜ್ ಎಸ್. 
ಡಾ|| ಶ್ರೀನಿವಾಸ ಎಸ್.ಕೆ. 


ಅನ್ವಯಿಸುವುದಿಲ್ಲ 
ಅನ್ವಯಿಸುವುದಿಲ್ಲ 


ಮುಂಬಡ್ತಿ 


01. 01.1959 


24. 01.1984 


03.12 .2015 


03 .12 . 2015 


ಮುಂಬಡ್ತಿ 


| ಅನ್ವಯಿಸುವುದಿಲ್ಲ 


12 .03.1956 


09. 01.1984 


04.12.2015 


- 04.12 .2015 


ಡಾ|| ರಾಮಪ್ಪ ಮಡಿವಾಳಪ್ಪ 
ಸಜ್ಜನ 


ಮುಂಬಡ್ತಿ 


ಅನ್ವಯಿಸುವುದಿಲ್ಲ 


01.10 .1956 


09. 01.1984 


28.10 . 2015 


28.10 .2015 


| ಡಾ|| ಎನ್.ಪ್ರಮೀಳಾ ದೇವಿ 


ಮುಂಬಡ್ತಿ 


| ಅನ್ವಯಿಸುವುದಿಲ್ಲ 


14. 04 .1956 


14 .09.1983 


23. 02.2016 


23 .02.2016 


ಟಿ .ಎನ್. ನರಸಿಂಹರಾಜು , 


PR . 336 
Sc . 25 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. (ಸೇವೆಗಳು - 1) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಕುಕ 58 ಐಎಂಎಂ 2016 , ಬೆಂಗಳೂರು, ದಿನಾಂಕ: 30 - 03 - 2016. 
ದಿನಾಂಕ: 01 - 01 - 2016 ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಔಷಧ ನಿಯಂತ್ರಕರ (ವೇತನ ಶ್ರೇಣಿ .48,900 - 63,600) ವೃಂದದ 
ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಪ್ರಕಟಿಸಲಾಗಿದೆ. ಈ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ ಬಗ್ಗೆ ಬಾಧಿತರು 


೨೦೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೯ , ೨೦೧೬ 


ಭಾಗ ೩ 


ತಮ್ಮ ಆಕ್ಷೇಪಣೆಗಳೇನಾದರು ಇದ್ದಲ್ಲಿ, ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆಯನ್ನು ಲಿಖಿತ ಮೂಲಕ 
ಪೂರಕ ದಾಖಲೆಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮೊದಲನೇ ಮಹಡಿ, ವಿಕಾಸ ಸೌಧ, 
ಬೆಂಗಳೂರು, ಇವರಿಗೆ ಸಲ್ಲಿಸತಕ್ಕದ್ದು, ನಿಗಧಿತ ಅವಧಿಯ ನಂತರ ಬರುವಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ.ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ( ಭಾ. ವೈ . ಪ) 


ಷರಾ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 58 ಐಎಂಎಂ 2016, ದಿನಾಂಕ: 30.03. 2016ಕ್ಕೆ ಅನುಬಂಧ 
ಔಷಧ ನಿಯಂತ್ರಣ ಇಲಾಖೆಯ ಔಷಧ ನಿಯಂತ್ರಕರ ವೃಂದದ ದಿನಾಂಕ:01.01. 2016 ರಲ್ಲಿದ್ದಂತೆ, ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 
ಹೆಸರು 

ನೇರ ಜನ್ಮ ದಿನಾಂಕ | ಸೇವೆಗೆ ಸೇರಿದ ನೈಜವಾಗಿ ನೇಮಕಾತಿಗೆ/ 
ಶ್ರೀ /ಶ್ರೀಮತಿ 

ದಿನಾಂಕ 
ನೇಮಕಾತಿ/ 

ಮುಂಬಡ್ತಿ ಜೇಷ್ಠತೆಗೆ 
ಮುಂಬಡ್ತಿ/ 

ಹೊಂದಿದ ನೈಜವಾದ 
ಇತರೆ 

ದಿನಾಂಕ ಅರ್ಹತಾ ದಿನಾಂಕ 


6 


ರಘುರಾಮ ಭಂಡಾರಿ 


ಮುಂಬಡ್ತಿ | 


01 . 06 .1956 


31. 01.1983 | 


21. 02 .2014 


21. 02 .12014 


PR, 337 

ಬಿ.ಕಮಲಮ್ಮ , 
Sc . 25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ . 

( ಭಾ . ವೈ .ಪ. ಮತ್ತು ಸಮನ್ವಯ ) 
ಇಂಧನ ಸಚಿವಾಲಯ 

ಅಧಿಕೃತ ಜ್ಞಾಪನ 
ಸಂಖ್ಯೆ : ಇಎನ್ 46 ಬಿಎಸ್ 2016 ಬೆಂಗಳೂರು, ದಿನಾಂಕ: 31.03 .2016. 
ವಿಷಯ : ದಿನಾಂಕ : 01.01.2016 ರಲ್ಲಿದ್ದಂತೆ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ಉಪ ವಿದ್ಯುತ್ ಪರಿವೀಕ್ಷಕರುಗಳ ತಾತ್ಕಾಲಿಕ ಜೇಷ್ಠತಾ 

ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ. 
ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯಲ್ಲಿನ ಉಪ ವಿದ್ಯುತ್ ಪರಿವೀಕ್ಷಕರುಗಳ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಕರ್ನಾಟಕ ಸರ್ಕಾರಿ ನೌಕರ 
(ಜೇಷ್ಠತೆ) ನಿಯಮಗಳು 1957ರ ನಿಯಮ 10ರ ಪ್ರಕಾರ ದಿನಾಂಕ: 01.01.2016 ರಲ್ಲಿದ್ದಂತೆ ಅನುಬಂಧದಲ್ಲಿ ಈ ಮೂಲಕ ಪ್ರಕಟಿಸಲಾಗಿದೆ. 

ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯಲ್ಲಿ ತೋರಿಸಿರುವ ಜೇಷ್ಟತಾ ಕ್ರಮಾಂಕ, ಹುಟ್ಟಿದ/ಸೇವೆಗೆ ಸೇರಿದ ದಿನಾಂಕ , ಜೇಷ್ಟತೆಗೆ ನೈಜವಾದ ಅರ್ಹತಾ 
ದಿನಾಂಕಗಳ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಬಾಧಿತರಾದ ಅಧಿಕಾರಿಗಳು / ನೌಕರರು ತಮ್ಮ ಹೇಳಿಕೆಗಳನ್ನು ಸ್ಪಷ್ಟ ದಾಖಲೆಗಳೊಂದಿಗೆ ಈ ಅಧಿಕೃತ 
ಜ್ಞಾಪನ ಹೊರಡಿಸಿದ ದಿನಾಂಕದಿಂದ 15 ದಿನಗಳೊಳಗೆ ಸರ್ಕಾರಕ್ಕೆ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಮುಖಾಂತರ ಸಲ್ಲಿಸಬಹುದೆಂದು ಈ ಮೂಲಕ 
ಸೂಚಿಸಲಾಗಿದೆ. 


ಎನ್ . ಶಿವಕುಮಾರ್ 

ಪೀಠಾಧಿಕಾರಿ, 
ಇಂಧನ ಇಲಾಖೆ. 


ಅನುಬಂಧ 


ಕ್ರಮ 


ಪಟ್ಟಿ- 1 
ದಿನಾಂಕ: 01. 01.2016ರಲ್ಲಿದ್ದಂತೆ ಉಪ ವಿದ್ಯುತ್ ಪರಿವೀಕ್ಷಕರ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 
ಹೆಸರು 

ನೇರನೇಮಕಾತಿ | ಜನ್ಮ ದಿನಾಂಕ | ಸೇವೆಗೆ ಸೇರಿದ ನೈಜವಾಗಿ ಮುಂಬಡ್ತಿ | ಮುಂಬಡ್ತಿಗೆ ನೈಜವಾದ 
ಶ್ರೀಯುತರು ಮುಂಬಡ್ತಿ ಇತರೆ 

ದಿನಾಂಕ 

ಹೊಂದಿದ ದಿನಾಂಕ | ಅರ್ಹತಾ ದಿನಾಂಕ 
2 

5 


ಸಂಖ್ಯೆ 


ಜಿ . ಗಿರೀಶ 


ಮುಂಬಡ್ತಿ 


02. 05 .1971 


16. 07 .1994 


11 . 04 .2003 


12 . 05 .2003 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೬ 


೨೦೦೭ 


5 


ವಿಜಯಕುಮಾರ್ , ಎ . ಎನ್ 


ಮುಂಬಡ್ತಿ 


23.07.1976 


25 .11. 2002 


01. 06.2007 


06 . 06 . 2007 


ಬಸವೇಗೌಡ ಬಿ. ಎನ್ . 


ಮುಂಬಡ್ತಿ 


02 . 01. 1984 


08. 05 .2007 


12 .01.2012 


20. 01.2012 


ಫರೀದಾ ಬೇಗಂ ಎನ್ . 


ಮುಂಬಡ್ತಿ 


08. 06 .1981 


08. 05 . 2007 


12 . 01 . 2012 


21 .01.2012 


07 . 04.1984 


08 . 05 . 2007 


12 . 01.2012 


21. 01 .2012 


20.07 .1984 


08. 05 . 2007 


12 . 01.2012 


19 . 01.2012 


ಶ್ರೀ ಲಕ್ಷ್ಮಿ 
ಮಂಜುನಾಥ ಸಿ. ಹೆಚ್ . 
ನೇತ್ರಾವತಿ ಎಂ . 
ಗೋವಿಂದ ಮೊಗೇರಾ 


11 .08 .1983 


08.05 .2007 


12 . 01.2012 


12 . 01 .2012 


19 . 08 .1984 


08. 05 .2007 


12 . 01. 2012 


17.02 .2012 


ವೀಣಾ ಕೆ . 


24 .05 .1982 


08. 05 .2007 


12 . 01. 2012 


19 . 01 .2012 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


ಬಾಬಸಾಬ್ ದೇಸಾಯಿ 


20 .12 .1978 


08 . 05 .2007 


12 . 01.2012 


23 . 01.2012 


ಉಷಾ ಸಿ. ಎನ್ . 


17.06.1985 


09 .10.2009 


29.11.2014 


29.11.2014 


ಭೀಮಾ ಶಂಕರ್ 


23. 01.1983 


09 .10.2009 


29 . 11 . 2014 


03 .12 .2014 


ಯೋಗೀಶ್ ಜಿ . 


07 . 07 .1979 


09 .10 .2009 


29.11. 2014 


01 .12. 2014 


14 


ಶ್ರೀನಿವಾಸ, ಎಸ್ .ಕೆ. 


02 . 05 .1976 


09 .10.2009 


29. 11 .2014 


01.12 .2014 


15 


ಸತೀಶ್ ಎನ್ . 


ಮುಂಬಡ್ತಿ 


09. 06 .1985 


09 .10 .2009 


29 .11 .2014 


01.12 .2014 


16 


ಹರೀಶ್ ಎನ್ . 


ಮುಂಬಡ್ತಿ 


15 . 01.1985 


09 .10 . 2009 


29 .11.2014 


08 .12 .2014 


17 


01 .08.1973 


09 .10 .2009 


29.11. 2014 


01 .12 . 2014 


ಯಂಕಣ್ಣ 
ನಾಗರಾಜ್ 


18 


20. 05 .1985 


09 .10 .2009 


29.11 . 2014 


04.12 .2014 


19 


ಪಬ್ರಿನ್ ಆಯೇಷಾ ತಾಜ್ 


25 . 06.1984 


09 .10 .2009 


29.11. 2014 


05 .12 .2014 


31 .07.1985 


09 .10 . 2009 


29 . 11 . 2014 


04.12 .2014 


20 . 09 .1985 


09 .10 .2009 


29 .11 . 2014 


01.12 .2014 


22 


ವಿಶ್ವನಾಥ ಅಂಗಡಿ 
ಕವಿತಾ ರಾಣಿ.ಎನ್. 
ನೇತ್ರಾವತಿ ಜಿ . ಎನ್. 
ರಶ್ಮಿ ಎಂ . ಹನಸಿ. 
ವಸಂತ ಕುಮಾರ್ ಬಿ.ಎನ್ . 


01.06.1985 


09 .10. 2009 


29.11.2014 


03.12.2014 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


21. 05 .1985 


09.10 . 2009 


29 .11 .2014 


01 .12 .2014 


29. 05 .1984 


09 .10 . 2009 


29 .11.2014 


03 .12 .2014 


ಅರ್ಚನ ಎಂ . 


01. 02 .1985 


09.10.2009 


29 .11. 2014 


01.12 .2014 


26 


ಚೇತನ್ ಡಿ.ಎಸ್ . 


13. 05 .1986 


09 .10 .2009 


29 .11.2014 


01.12 .2014 


ಮನೋಜ್ ಎಂ . 


02 . 05 .1986 


09 . 10 . 2009 


29 .11 . 2014 


03.12 .2014 


27. 01 .1982 


09 .10 .2009 


29 .11 .2014 


04 .12 .2014 


29 


ರಬೀಯಾ ನಡಾಫ್ 
ಮುಕ್ತಾಂಬ ಬಿ.ಎಸ್. 
ರಾಧ, ಜಿ. 


23. 06.1985 


09 .10 . 2009 


29 . 11 .2014 


01.12 .2014 


30 


ಮುಂಬಡ್ತಿ 


07 .11 .1980 


09 .10. 2009 


29 .11.2014 


01.12 .2014 


ಸಂಗೀತಾ, ಎನ್ . 


ಮುಂಬಡ್ತಿ 


08. 06 . 1985 


09 .10 . 2009 


29. 11 .2014 


01.12 .2014 


ಶಂಕರಗೌಡ ಪಾಟೀಲ್. 


01. 05 .1985 


09 .10 . 2009 


29.11.2014 


08.12 .2014 


33 | 


13 . 05 .1984 


09 .10 .2009 


29 .11 .2014 


01.12 .2014 


ರಾಜೇಶ್ ಬಿ. ವೈ . 
ಮುನಿರಾಜು, ವೈ . 
ನಾಗರಾಜು. 


04.05 .1982 


09 .10 . 2009 


29 .11 .2014 


03 .12 . 2014 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


22 .12 .1986 


09 .10 . 2009 


24. 06. 2015 


03 . 07 . 2015 


36 . 


19 .07.1980 


09 .10 .2009 


24. 06. 2015 


06. 08.2015 


ಶಫಿಯಾ ತಬಸ್ಸಮ್. 
ಶಿವಶರಣಪ್ಪ ಹೆಚ್. ಪಾಟೀಲ್. 


37 


01. 07 .1968 


09 .10 .2009 


24 .06.2015 


22. 08 . 2015 


೨೦೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೯ , ೨೦೧೬ 


ಭಾಗ ೩ 


ಕ್ರಮ 


ಪಟ್ಟಿ - 2 
ದಿನಾಂಕ : 01. 01 .2016ರಲ್ಲಿದ್ದಂತೆ ಕರ್ನಾಟಕ ಹೈದ್ರಾಬಾದ್ ಪ್ರಾಂತ್ಯಕ್ಕೆ 371 ( ಜೆ) ರಡಿಯಲ್ಲಿ ಸ್ಥಳೀಯ 

ವೃಂದವಾರು - ಉಪ ವಿದ್ಯುತ್ ಪರಿವೀಕ್ಷಕರ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 
ಹೆಸರು 

ನೇರ ನೇಮಕಾತಿ | ಜನ್ಮ ದಿನಾಂಕ ಸೇವೆಗೆ ಸೇರಿದ ನೈಜವಾಗಿ ಮುಂಬಡ್ತಿ | ಮುಂಬಡ್ತಿಗೆ ನೈಜವಾದ 
ಶ್ರೀಯುತರು ಮುಂಬಡ್ತಿ ಇತರೆ 

ದಿನಾಂಕ ಹೊಂದಿದ ದಿನಾಂಕ - ಅರ್ಹತಾ ದಿನಾಂಕ 
ಧರ ರೆಡ್ಡಿ ಕೆ. ಮುಂಬಡ್ತಿ 01 .06.1979 09 .10 .2009 

29 .11. 2014 

01.12 .2014 
2 ಯೆಲ್ಪಿ ರೇಣುಕಾ ಮುಂಬಡ್ತಿ 11.10 .1979 09 .10 . 2009 

29. 11 .2014 

08.12 .2014 
ಇಎನ್ 46 ಇಬಿಎಸ್ 2016 


ಸಂಖ್ಯೆ 


PR. 349 


SC- 50 


ಎನ್. ಶಿವಕುಮಾರ್ 

ಪೀಠಾಧಿಕಾರಿ, 
ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 

ಅಧಿಕೃತ ಜ್ಞಾಪನ 
ಸಂಖ್ಯೆ : ಇಎನ್ 47 ಇಬಿಎಸ್ 2016 ಬೆಂಗಳೂರು, ದಿನಾಂಕ : 31. 03.2016 . 
ವಿಷಯ: ದಿನಾಂಕ: 01.01.2016 ರಲ್ಲಿದ್ದಂತೆ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರುಗಳ 

ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ. 
ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯಲ್ಲಿನ ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರುಗಳ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಕರ್ನಾಟಕ ಸರ್ಕಾರಿ 
ನೌಕರ (ಜೇಷ್ಠತೆ ) ನಿಯಮಗಳು 1957ರ ನಿಯಮ 10ರ ಪ್ರಕಾರ ದಿನಾಂಕ: 01.01.2016 ರಲ್ಲಿದ್ದಂತೆ ಅನುಬಂಧದಲ್ಲಿ ಈ ಮೂಲಕ ಪ್ರಕಟಿಸಲಾಗಿದೆ. 

ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯಲ್ಲಿ ತೋರಿಸಿರುವ ಜೇಷ್ಠತಾ ಕ್ರಮಾಂಕ, ಹುಟ್ಟಿದ/ಸೇವೆಗೆ ಸೇರಿದ ದಿನಾಂಕ, ಜೇಷ್ಠತೆಗೆ ನೈಜವಾದ ಅರ್ಹತಾ 
ದಿನಾಂಕಗಳ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಬಾಧಿತರಾದ ಅಧಿಕಾರಿಗಳು / ನೌಕರರು ತಮ್ಮ ಹೇಳಿಕೆಗಳನ್ನು ಸ್ಪಷ್ಟ ದಾಖಲೆಗಳೊಂದಿಗೆ ಈ ಅಧಿಕೃತ 
ಜ್ಞಾಪನ ಹೊರಡಿಸಿದ ದಿನಾಂಕದಿಂದ 15 ದಿನಗಳೊಳಗೆ ಸರ್ಕಾರಕ್ಕೆ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಮುಖಾಂತರ ಸಲ್ಲಿಸಬಹುದೆಂದು ಈ ಮೂಲಕ 
ಸೂಚಿಸಲಾಗಿದೆ. 

ಎನ್ . ಶಿವಕುಮಾರ್ 

ಪೀಠಾಧಿಕಾರಿ, 
ಇಂಧನ ಇಲಾಖೆ. 


ಕಿ 


ಅನುಬಂಧ 
ದಿನಾಂಕ: 01 .01. 2016ರಲ್ಲಿದ್ದಂತೆ ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 
ಕ್ರಮ ಹೆಸರು 

ನೇರ ನೇಮಕಾತಿ | ಜನ್ಮ ದಿನಾಂಕ ಸೇವೆಗೆ ಸೇರಿದ | ನೈಜವಾಗಿ ಮುಂಬಡ್ತಿ || ಮುಂಬಡ್ತಿಗೆ 
ಸಂಖ್ಯೆ ಶ್ರೀಯುತರು ಮುಂಬಡ್ತಿ ಇತರೆ 

ದಿನಾಂಕ ಹೊಂದಿದ ದಿನಾಂಕ ನೈಜವಾದ ಅರ್ಹತಾ 

ದಿನಾಂಕ 
| ಹೆಚ್ . ಬಿ . ಲಕ್ಷ್ಮೀಶ 

ಮುಂಬಡ್ತಿ 20 - 07 - 1959 30 - 01 - 1984 28 - 11 - 2013 04 - 12 - 2013 
| ಡಿ .ಎಲ್. ನಾಗರಾಜು 

ಮುಂಬಡ್ತಿ 24 - 03 - 1960 25 - 01 - 1984 28 - 11 - 2013 04 - 12 - 2013 
ಪಿ. ಮಹಮ್ಮದ್ ಜಾವಿದ್ 

ಮುಂಬಡ್ತಿ 01 - 11 - 1960 16 - 01 - 1984 28 - 11 - 2013 30 - 11 - 2013 
ರಬ್ಬಾನಿ 
ಎಂ . ವಿ. ಶಶಿಧರ್ 

ಮುಂಬಡ್ತಿ 02 - 04 - 1958 23 - 01 - 1984 28 - 11 - 2013 05 - 12 - 2013 
ನಂದಾ ವಿ .ಕುಲಕರ್ಣಿ 

ಮುಂಬಡ್ತಿ 15 - 05 - 1960 25 - 01 - 1984 29 - 11 - 2014 23 -12 - 2014 
6 | ಎಸ್ . ಜಿ. ಸಿದ್ದಬಸಪ್ಪ | ಮುಂಬಡ್ತಿ | 02 - 07 -1958 | 23 - 01- 1984 29 - 11 - 2014 11 - 12 - 2014 
ಇಎನ್ 47 ಇಬಿಎಸ್ 2016 
PR . 350 

ಎನ್ . ಶಿವಕುಮಾರ್ 
S . C . 50 

ಪೀಠಾಧಿಕಾರಿ, 
ಇಂಧನ ಇಲಾಖೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೯ , ೨೦೧೬ 

೨೦೦೯ 
ಇಂಧನ ಸಚಿವಾಲಯ 

ಅಧಿಕೃತ ಜ್ಞಾಪನ 
ಸಂಖ್ಯೆ : ಇಎನ್ 49 ಇಬಿಎಸ್ 2016, ಬೆಂಗಳೂರು, ದಿನಾಂಕ 31.03 .2016, 
ವಿಷಯ : ದಿನಾಂಕ : 01.01.2016 ರಲ್ಲಿದ್ದಂತೆ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರುಗಳ 

ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ. 
ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯಲ್ಲಿನ ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರುಗಳ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಕರ್ನಾಟಕ ಸರ್ಕಾರಿ 
ನೌಕರ ( ಜೇಷ್ಠತೆ) ನಿಯಮಗಳು 1957ರ ನಿಯಮ 10ರ ಪ್ರಕಾರ ದಿನಾಂಕ: 01.01.2016 ರಲ್ಲಿದ್ದಂತೆ ಅನುಬಂಧದಲ್ಲಿ ಈ ಮೂಲಕ ಪ್ರಕಟಿಸಲಾಗಿದೆ. 

ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯಲ್ಲಿ ತೋರಿಸಿರುವ ಜೇಷ್ಠತಾ ಕ್ರಮಾಂಕ, ಹುಟ್ಟಿದ /ಸೇವೆಗೆ ಸೇರಿದ ದಿನಾಂಕ, ಜೇಷ್ಠತೆಗೆ ನೈಜವಾದ ಅರ್ಹತಾ 
ದಿನಾಂಕಗಳ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಬಾಧಿತರಾದ ಅಧಿಕಾರಿಗಳು /ನೌಕರರು ತಮ್ಮ ಹೇಳಿಕೆಗಳನ್ನು ಸ್ಪಷ್ಟ ದಾಖಲೆಗಳೊಂದಿಗೆ ಈ ಅಧಿಕೃತ 
ಜ್ಞಾಪನ ಹೊರಡಿಸಿದ ದಿನಾಂಕದಿಂದ 15 ದಿನಗಳೊಳಗೆ ಸರ್ಕಾರಕ್ಕೆ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಮುಖಾಂತರ ಸಲ್ಲಿಸಬಹುದೆಂದು ಈ ಮೂಲಕ 
ಸೂಚಿಸಲಾಗಿದೆ. 


ಎನ್ . ಶಿವಕುಮಾರ್ 

ಪೀಠಾಧಿಕಾರಿ, 
ಇಂಧನ ಇಲಾಖೆ. 


ಅನುಬಂಧ 
ದಿನಾಂಕ: 01.01.2016ರಲ್ಲಿದ್ದಂತೆ ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 
ಕ್ರಮ ಹೆಸರು 

ನೇರ ನೇಮಕಾತಿ | ಜನ್ಮ ದಿನಾಂಕ ಸೇವೆಗೆ ಸೇರಿದ | ನೈಜವಾಗಿ ಮುಂಬಡ್ತಿ | ಮುಂಬಡ್ತಿಗೆ ನೈಜವಾದ 
ಸಂಖ್ಯೆ ಶ್ರೀಯುತರು /ಶ್ರೀಮತಿ ಮುಂಬಡ್ತಿ ಇತರೆ 

ದಿನಾಂಕ ಹೊಂದಿದ ದಿನಾಂಕ | ಅರ್ಹತಾ ದಿನಾಂಕ 
1 . ಕೆ. ಬಿ . ಶಶಿರಾಜ್ 

ಮುಂಬಡ್ತಿ | 15 - 02 - 1958 | 16 - 01 - 1984 28 -11 - 2013 12 - 12 - 2013 
ಟಿ. ಎ. ಸಂಪತ್ ಕೃಷ್ಣಮಾಚಾರ್ | ಮುಂಬಡ್ತಿ 01 - 06 - 1959 20 - 01 - 1984 28 - 11 - 2013 04 - 12 - 2013 
ಬದರಿನಾರಾಯಣ ಬಾಬು 

ಮುಂಬಡ್ತಿ 25 - 08 - 1958 16 - 01 - 1984 28 - 11 - 2013 05 - 12 - 2013 
ಪಿ . ಜಯರಾಂ 

ಮುಂಬಡ್ತಿ 05 - 04 - 1956 21 - 01 - 1984 28 - 11 - 2013 05 - 12 - 2013 
ಕೆ. ವಿ. ಸದಾನಂದ 

ಮುಂಬಡ್ತಿ 06 - 06 - 1958 19 - 01 - 1984 28 - 11 - 2013 06 -12 - 2013 
ಎ. ಜೆ. ಕಾಂತರಾಜು 

ಮುಂಬಡ್ತಿ | 04 - 05 - 1957 | 20 - 01 - 1984 28 - 11 - 2013 04 - 12 - 2013 
ಬಿ . ಪಿ. ನಾಗರಾಜ್ 

ಮುಂಬಡ್ತಿ 06 - 08 - 1957 13 - 01 - 1984 28- 11 - 2013 23 - 12 - 2013 
ಮುರುಗಪ್ಪ ಎಸ್. ಪರದ್ 

ಮುಂಬಡ್ತಿ 10 - 08 - 1958 23 - 01 - 1984 28 - 11 - 2013 04 -12 - 2013 
ಕೆ.ಎಸ್. ಆಂಜನಪ್ಪ 

ಮುಂಬಡ್ತಿ 01 - 07 - 1956 23 - 01 - 1984 28 - 11 - 2013 04 - 12 - 2013 
10 ಎಂ .ಎನ್ . ರಾಜು 

ಮುಂಬಡ್ತಿ 28 - 04 - 1959 06 - 02 - 1984 28 - 11 - 2013 05 - 12 - 2013 
ಎಂ . ಆರ್ . ಶ್ರೀನಿವಾಸ ಮೂರ್ತಿ ಮುಂಬಡ್ತಿ 22 - 07 - 1959 20 - 01 - 1984 28 - 11 - 2013 05 - 12 - 2013 
12 ಎಸ್ . ಬಿ . ಖಾನಾಪುರ 

ಮುಂಬಡ್ತಿ 01 - 08 - 1956 14 - 10 - 1985 28 - 11 - 2013 05 - 12 - 2013 
13 ಎಸ್ . ಎಂ . ಶಶಿಧರ್ 

ಮುಂಬಡ್ತಿ 15 - 09 - 1958 17 - 04 - 1984 29 - 11 - 2014 12 - 12 - 2014 
14 ಎಂ . ಚಂದ್ರಶೇಖರ್ 

ಮುಂಬಡ್ತಿ 16 - 06 - 1959 18 - 04 - 1984 29 - 11 - 2014 09 - 12 - 2014 
15 ಮಂಜುನಾಥ್ ಮುಂಬಡ್ತಿ | 07 - 08 - 1956 

17 - 08 - 2015 | 26 - 08 - 2015 | 
ಇಎನ್ 49 ಇಬಿಎಸ್ 2016 
PR.351 

ಎನ್. ಶಿವಕುಮಾರ್ 
S. C .50 

ಪೀಠಾಧಿಕಾರಿ, 
ಇಂಧನ ಇಲಾಖೆ. 


೨ 


11 . 


ಇಂಧನ ಸಚಿವಾಲಯ 

ಅಧಿಕೃತ ಜ್ಞಾಪನ 
ಸಂಖ್ಯೆ : ಇಎನ್ 50 ಇಬಿಎಸ್ 2016, ಬೆಂಗಳೂರು, ದಿನಾಂಕ 31.03.2016. 
ದಿನಾಂಕ: 01. 01. 2016 ರಲ್ಲಿದ್ದಂತೆ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ಲೆಕ್ಕಾಧಿಕಾರಿಗಳ ತಾತ್ಕಾಲಿಕ ಜೇಷ್ಠತಾ 
ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ. 


ವಿಷಯ : 


೨೦೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೯ , ೨೦೧೬ 


ಭಾಗ ೩ 


ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯಲ್ಲಿನ ಲೆಕ್ಕಾಧಿಕಾರಿಗಳ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಕರ್ನಾಟಕ ಸರ್ಕಾರಿ ನೌಕರ ( ಜೇಷ್ಠತೆ ) 
ನಿಯಮಗಳು 1957ರ ನಿಯಮ 10ರ ಪ್ರಕಾರ ದಿನಾಂಕ: 01.01. 2016 ರಲ್ಲಿದ್ದಂತೆ ಅನುಬಂಧದಲ್ಲಿ ಈ ಮೂಲಕ ಪ್ರಕಟಿಸಲಾಗಿದೆ. 

ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯಲ್ಲಿ ತೋರಿಸಿರುವ ಜೇಷ್ಠತಾ ಕ್ರಮಾಂಕ, ಹುಟ್ಟಿದ/ಸೇವೆಗೆ ಸೇರಿದ ದಿನಾಂಕ , ಜೇಷ್ಠತೆಗೆ ನೈಜವಾದ ಅರ್ಹತಾ 
ದಿನಾಂಕಗಳ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಬಾಧಿತರಾದ ಅಧಿಕಾರಿಗಳು /ನೌಕರರು ತಮ್ಮ ಹೇಳಿಕೆಗಳನ್ನು ಸ್ಪಷ್ಟ ದಾಖಲೆಗಳೊಂದಿಗೆ ಈ ಅಧಿಕೃತ 
ಜ್ಞಾಪನ ಹೊರಡಿಸಿದ ದಿನಾಂಕದಿಂದ 15 ದಿನಗಳೊಳಗೆ ಸರ್ಕಾರಕ್ಕೆ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಮುಖಾಂತರ ಸಲ್ಲಿಸಬಹುದೆಂದು ಈ ಮೂಲಕ 
ಸೂಚಿಸಲಾಗಿದೆ. 


ಎನ್ . ಶಿವಕುಮಾರ್ 

ಪೀಠಾಧಿಕಾರಿ , 

ಇಂಧನ ಇಲಾಖೆ. 
ಅನುಬಂಧ 
ದಿನಾಂಕ: 01.01.2016ರಲ್ಲಿದ್ದಂತೆ ಲೆಕ್ಕಾಧಿಕಾರಿ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 
ಹೆಸರು 

ನೇರ ನೇಮಕಾತಿ ಜನ್ಮ ದಿನಾಂಕ ಸೇವೆಗೆ ಸೇರಿದ ನೈಜವಾಗಿ ಮುಂಬಡ್ತಿ 
ಶ್ರೀಯುತರು /ಶ್ರೀಮತಿ ಮುಂಬಡ್ತಿ ಇತರೆ 

ದಿನಾಂಕ ಹೊಂದಿದ ದಿನಾಂಕ 
| ಆರ್‌. ಬಿ . ಶಿವರಾಜು 

ನೇರ ನೇಮಕಾತಿ | 09 - 05 - 1959 | 04 - 12 - 1984 27 - 09 - 1990 


ಕ್ರಮ 


ಸಂಖ್ಯೆ | ಶ್ರೀಯು 


ಮುಂಬಡ್ತಿಗೆ ನೈಜವಾದ 
ಅರ್ಹತಾ ದಿನಾಂಕ 


01 - 10 - 1990 


2 


ಎನ್. ಗಂಗಪ್ಪ 


ನೇರ ನೇಮಕಾತಿ | 01 - 06 - 1957 | 13 - 05 - 1985 | 


31 - 03 - 2015 


01 - 04 - 2015 


ಇಎನ್ 50 ಇಬಿಎಸ್ 2016 


PR. 352 


SC- 50 


ಎನ್ . ಶಿವಕುಮಾರ್ 

ಪೀಠಾಧಿಕಾರಿ , 
ಇಂಧನ ಇಲಾಖೆ. 


PRL . CIVIL JUDGE AND JMFC , GAURIBIDANUR . 


Hence , hereby notified to the police that the Gauribidanur RPS , Gauribidanur have seized the following vehicles as unclaimed 
and such vehicles are laying in the police station as unclaimed so far. Hence, the owners of the property (vehicles) may put their claims 
one month from the date of the publication . 


List of the seized vehicles in Gauribidanur RPS which have seized in NCR NO .958 /2015 , PF 275 /15 totally seven vehicles as 
stated below : 


SL . 


Vehicle 


PF NO 


NCR No 


Type of Vehicle 


Engine Number 


Chassis Number 


NO . 


Number 


275/2015 | 


958/ 2015 


KA-03-V -4467 


TVS Champ 


P1201M519056 


F712E043433 


275 / 2015 


958/2015 


KA-40- H -1467 


FREEDOM LML 


3FFLK189717 


CTLK169415 


275/ 2015 


958/ 2015 


| KA- 04 -W -8762 | TVS SUPER XL 


P1911F192865 


P1911M192030 


275/ 2015 


958/ 2015 


KA - 02 - EY- 2171 


STARCITY 


BF5A71065773 


MD625KA577165 


275 /2015 


958/ 2015 


- UP - 60 2857 


HH 


95E1E02640 


95E19F02701 


MD2DSJBZZTWM 


275/ 2015 


958/ 2015 


KA-51 - R - 3470 


DTSXCD 


JAMBPM76348 


61609 


7 


275 /2015 


958 /2015 


KA - 40 - E - 8871. 


TVS XL 


A001M2821468 | 


A001F300887 


PR- 294 


SANDEEP PATIL 
C /c. Prl. Civil Judge & JMFC , 

Gauribidanuru -561208 . 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೯ , ೨೦೧೬ 

೨೦೧೧ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು, ಇವರ ನ್ಯಾಯಾಲಯದಲ್ಲಿ. 

ದಾವಾ ಸಂಖ್ಯೆ: ಜೆಆರ್‌ಬಿ / ಎಂಡಿ/ 02 / 2015 - 16. 
ವಾದಿ : 

ಪ್ರತಿವಾದಿಗಳು : 
ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ 

1. ಕೈಮೇಟ್ ಸ್ಟಾಫೀ ಕುಮಾರ್ @ 
ಬ್ಯಾಂಕ್ ಲಿ., ನಂ . 311, ಎ ಬ್ಲಾಕ್ , 

ಸಿ.ಎಸ್ .ಕುಮಾರ್, 
ಶ್ರೀ ದೇವರಾಜ ಅರಸು ಬಡಾವಣೆ, 

ಬಿನ್ ಕೆ. ಇಸ್ರೇಲ್, 
ಪಿ. ಬಿ .ರಸ್ತೆ, 

ವಯಸ್ಸು 50 ವರ್ಷ , 
ದಾವಣಗೆರೆ - 577 006, ಇದರ ಮುಖ್ಯ 

(ಅಮಾನತ್ತಿನಲ್ಲಿರುವವರು) 
ಕಾರ್ಯನಿರ್ವಹಣಾಧಿಕಾರಿ . 

( ಮರಿಯಪ್ಪನವರ ಮನೆ) ದುರ್ಗಿಗುಡಿ, 
3ನೇ ಕ್ರಾಸ್, ಬಸವೇಶ್ವರ ಹಿಟ್ಟಿನ ಗಿರಣಿ 
ಪಕ್ಕ , ಹೊನ್ನಾಳಿ- 577217, 
ದಾವಣಗೆರೆ ಜಿಲ್ಲೆ . 
2. ಶ್ರೀ ಎಂ .ಹೆಚ್. ದಿನೇಶ್, 
ಬಿನ್ ಲೇಟ್ ಎಂ .ಹನುಮಂತಪ್ಪ 
ವಯಸ್ಸು 49 ವರ್ಷ, 
ಕಿರಿಯ ಸಹಾಯಕರು , 
ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ 
ಬ್ಯಾಂಕ್ ನಿ., ನ್ಯಾಮತಿ ಶಾಖೆ, 

ಹೊನ್ನಾಳಿ ತಾಲ್ಲೂಕು- 577 223. 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ , 1959ರ ಕಲಂ 103 (1) ರನ್ವಯ ಆದೇಶ ಪೂರ್ವ ಜಪ್ತಿ ನೋಟೀಸು 
ವಾದಿಯು ಸಹಕಾರ ಸಂಘಗಳ ಕಾಯ್ದೆ , 1959ರ ಕಲಂ 70 ರಡಿಯಲ್ಲಿ ದಾವೆಯನ್ನು ದಾಖಲಿಸಿ, ಕ.13 ,57 ,000 - 00ಗಳನ್ನು ಹಣ 
ದುರುಪಯೋಗ ಮಾಡಿದ ದಿನಾಂಕದಿಂದ ಸದರಿ ಮೊತ್ತ ವಸೂಲಾಗುವವರೆಗೆ ಪ್ರತಿವಾದಿಗಳಿಂದ ಶೇಕಡ 18ರ ಬಡ್ಡಿಯೊಂದಿಗೆ ವಸೂಲಿ ಮಾಡಿಕೊಳ್ಳಲು 
ದಾವಾದೇಶ ನೀಡಬೇಕೆಂದು ಕೋರಲಾಗಿದೆ. ದಾವಾ ಅರ್ಜಿಯೊಂದಿಗೆ ಕಲಂ 103 ರಡಿಯಲ್ಲಿ ಪ್ರಮಾಣ ಪತ್ರದೊಂದಿಗೆ ಅರ್ಜಿಯನ್ನು ಸಲ್ಲಿಸಿ, ಎರಡನೇಯ 
ಪ್ರತಿವಾದಿಯ ಸ್ಥಿರಾಸ್ತಿಯನ್ನು ಆದೇಶಕ್ಕೆ ಪೂರ್ವ ಜಪ್ತಿ ಮಾಡಿ ಆದೇಶ ಹೊರಡಿಸಬೇಕೆಂದು ಕೋರಿರುತ್ತಾರೆ. 

2. ಕಲಂ 103 ರನ್ವಯ ಪ್ರಮಾಣಿಕರಿಸಿ ಸಲ್ಲಿಸಿದ ಅರ್ಜಿ ಮತ್ತು ಕಲಂ 70 ರನ್ವಯ ಸಲ್ಲಿಸಿರುವ ದಾವಾ ಅರ್ಜಿ ಇವುಗಳಲ್ಲಿ ವಿವರಿಸಿರುವ 
ಅಂಶಗಳೆಂದರೆ, ವಾದಿ ಸಹಕಾರ ಬ್ಯಾಂಕು, ದಾವಣಗೆರೆ ಜಿಲ್ಲೆಯಾದ್ಯಂತ 14 ಶಾಖೆಗಳನ್ನು ಹೊಂದಿದ್ದು, ಇವುಗಳಲ್ಲಿ ಹೊನ್ನಾಳಿ ಶಾಖೆ 
ಕೂಡಾ ಒಂದಾಗಿದೆ. ಪ್ರತಿವಾದಿಗಳು ವಾದಿ ಸಹಕಾರ ಬ್ಯಾಂಕಿನ ನೌಕರರಾಗಿದ್ದಾರೆ. ಎರಡನೇ ಪ್ರತಿವಾದಿಯು ದಿನಾಂಕ : 28 -11-2006 ರಿಂದ 
04 - 01 -2011ರವರೆಗೆ ಹೊನ್ನಾಳಿ ಶಾಖೆಯಲ್ಲಿ ಕಿರಿಯ ಸಹಾಯಕರಾಗಿ ಕಾರ್ಯ ನಿರ್ವಹಿಸಿದ್ದಾರೆ. ಮೇಲೆ ವಿವರಿಸಿದ ಶಾಖೆಯಲ್ಲಿ ನಡೆದಿರುವ ಹಣ 
ದುರುಪಯೋಗ, ಅವ್ಯವಹಾರಗಳಿಗೆ ಸಂಬಂಧಿಸಿದಂತೆ , ಕಲಂ 64 ರ ಶಾಸನಬದ್ದ ವಿಚಾರಣೆ ನಡೆಸಲು ಆದೇಶಿಸಿಲಾಗಿದ್ದು, ಇದರನ್ವಯ ಕಲಂ 64 ರ 
ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಯವರು ದಿನಾಂಕ: 16 - 08 - 2014 ರಂದು ವರದಿ ಸಲ್ಲಿಸಿರುತ್ತಾರೆ. ವರದಿಯನ್ನು ಪರಿಶೀಲಿಸಿ, ಸಹಕಾರ ಸಂಘಗಳ 
ಜಂಟಿ ನಿಬಂಧಕರು , ಬೆಂಗಳೂರು ಪ್ರಾಂತ, ಬೆಂಗಳೂರು, ಇವರು ದಿನಾಂಕ: 27 - 12 - 2014 ರಂದು ಕಲಂ 68 ರನ್ವಯ ಆದೇಶ ಹೊರಡಿಸಿರುತ್ತಾರೆ . ಮೇಲೆ 
ವಿವರಿಸಿದ ಶಾಸನಬದ್ಧ ವರದಿ ಮತ್ತು ಕಲಂ 68 ರ ಶಾಸನಬದ್ದ ಆದೇಶ ಇವುಗಳನ್ವಯ ಪ್ರತಿವಾದಿಗಳು ಬ್ಯಾಂಕಿನ ಹಣ ದುರುಪಯೋಗ ಮಾಡಿರುವುದು. 
ದುರುಪಯೋಗ ಪಡಿಸಿಕೊಂಡಿರುವುದು ಸಾಬೀತಾಗಿರುತ್ತದೆ. ದುರುಪಯೋಗಪಡಿಸಿಕೊಂಡ ಹಣದಿಂದ ಪ್ರತಿವಾದಿಗಳು ತಮ್ಮ ಮತ್ತು ಸಂಬಂಧಿಕರ 
ಹೆಸರುಗಳಲ್ಲಿ ಆಸ್ತಿ ಮಾಡುವ ಮೂಲಕ ಅವ್ಯವಹಾರ ಎಸಗಿರುತ್ತಾರೆ. 

3. ಮೇಲಿನ ಹಿನ್ನೆಲೆಯಲ್ಲಿ, ಕಲಂ 70 ರ ದಾವಾ ಅರ್ಜಿಯೊಂದಿಗೆ ಕಲಂ 103 ರನ್ವಯ ಪ್ರಮಾಣಿಕರಿಸಿದ ಅರ್ಜಿಯನ್ನು ಬ್ಯಾಂಕು ಸಲ್ಲಿಸಿ, 
ಈ ಷೆಡ್ಯೂಲಿನಲ್ಲಿ ವಿವರಿಸಿರುವ ಆಸ್ತಿಗೆ ಆದೇಶ ಪೂರ್ವ ಜಪ್ತಿ ಹೊರಡಿಸಬೇಕೆಂದು ಕೋರಲಾಗಿದೆ. ಷೆಡ್ಯೂಲಿನಲ್ಲಿ ವಿವರಿಸಿರುವ ಆಸ್ತಿಯನ್ನು ಮಾರಾಟ, 
ಪರಭಾರೆ ಮಾಡಲು ಎರಡನೆಯ ಪ್ರತಿವಾದಿಯು ಹುನ್ನಾರ ನಡೆಸುತ್ತಿದ್ದು , ಆದೇಶ ಪೂರ್ವ ಜಪ್ತಿ ಆದೇಶ ಹೊರಡಿಸದಿದ್ದಲ್ಲಿ, ಷೆಡ್ಯೂಲ್ ಆಸ್ತಿಯನ್ನು 
ಯಾವುದೇ ಸಂದರ್ಭದಲ್ಲಿ ವರ್ಗಾವಣೆ, ಭೋಗ್ಯ, ಪರಭಾರೆ ಮಾಡಬಹುದಾಗಿದೆ. ಒಂದು ವೇಳೆ ಷೆಡ್ಯೂಲ್ ಆಸ್ತಿಯನ್ನು ಆದೇಶ ಪೂರ್ವ ಜಪ್ತಿ ಮಾಡದೇ 
ಇದ್ದಲ್ಲಿ, ಈ ಪ್ರಕರಣದಲ್ಲಿ ನ್ಯಾಯಾಲಯವು ಹೊರಡಿಸಬಹುದಾದ ದಾವಾದೇಶವನ್ನು ಜಾರಿಗೊಳಿಸಿ ವಸೂಲು ಮಾಡಿಕೊಳ್ಳಲು ಬೇರಾವುದೇ ರಹಾ ವಾದಿ 
ಬ್ಯಾಂಕಿಗೆ ಇರುವುದಿಲ್ಲ ಎಂದು ವಿವರಿಸಲಾಗಿದೆ. ಈ ಮೇಲಿನ ಅಂಶಗಳನ್ನು ನ್ಯಾಯಾಲಯವು ಕೂಲಂಕುಷವಾಗಿ ಪರಿಶೀಲಿಸಿ , ಮೇಲ್ನೋಟಕ್ಕೆ ಮೇಲಿನ 
ಅಂಶಗಳು ಸಮಂಜಸವೆನಿಸುತ್ತದೆ ಎಂದು ತೀರ್ಮಾನಿಸಿದೆ. ಆದ್ದರಿಂದ, ಈ ಕೆಳಗಿನಂತೆ ಷರತ್ತುಬದ್ದ ಆದೇಶ ಪೂರ್ವ ಜಪ್ತಿ ನೋಟೀಸನ್ನು ನೀಡಲಾಗಿದೆ. 

ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣದಿಂದಾಗಿ ಸಹಕಾರ ಸಂಘಗಳ ಕಾಯ್ದೆ , 1959 ಕಲಂ 70 ಮತ್ತು ಕಲಂ 103 ಹಾಗೂ ಸರ್ಕಾರದ 
ಅಧಿಸೂಚನೆ, ಸಂಖ್ಯೆ: ಸಿಓ/139 / ಸಿಎಲ್ಎಂ/2017, ದಿನಾಂಕ : 17 - 02 - 2011 ರನ್ವಯ ನನಗೆ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಪಾಂಡುರಂಗ 
ಗರಗ್, ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು, ಆದ ನಾನು ಈ ಪ್ರಕರಣದ ಪ್ರತಿವಾದಿಗೆ ಸೇರಿದ ಈ ಕೆಳಕಂಡ 


೨೦೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೯ , ೨೦೧೬ 


ಭಾಗ ೩ 


ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಸ್ಥಿರಾಸ್ತಿಗಳನ್ನು ಸಹಕಾರ ಸಂಘಗಳ ಕಾಯ್ದೆ , 1959 ಕಲಂ 103 ರ ಅವಕಾಶದಂತೆ ಷರತ್ತುಬದ್ದ ಆದೇಶಕ್ಕೆ ಪೂರ್ವ ಜಪ್ತಿ 
ನೋಟಿಸು ಹೊರಡಿಸಿರುತ್ತೇನೆ. 

ಎರಡನೇಯ ಪ್ರತಿವಾದಿಯು ಈ ಷರತ್ತುಬದ್ದ ಆದೇಶದಿಂದ ಮುಕ್ತವಾಗಿಸಲು ಇಚ್ಚಿಸಿದಲ್ಲಿ ಈ ಆದೇಶ ಹೊರಡಿಸಿದ 30 (ಮೂವತ್ತು) 
ದಿವಸದೊಳಗಾಗಿ ಕೈ ಮೊತ್ತವನ್ನು ವಾದಿ ಬ್ಯಾಂಕಿನಲ್ಲಿ ಅಮಾನತ್ತು ಖಾತೆಗೆ ಜಮಾ ಮಾಡಿ, ಅಧಿಕೃತ ರಸೀದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದಲ್ಲಿ 
ಈ ಷರತ್ತುಬದ್ಧ ಆದೇಶಕ್ಕೆ ಪೂರ್ವ ಜಪ್ತಿ ನೋಟೀಸಿನಿಂದ ಮುಕ್ತಗೊಳಿಸಲಾಗುವುದು. 
1. ಶ್ರೀ ಎಂ . ಹೆಚ್ . ದಿನೇಶ್ ಇವರ ತಾಯಿಗೆ ಸಂಬಂಧಿಸಿದಂತೆ : 
(1) ಒಂದನೇ ಸ್ವತ್ತು : - ಶಿಖಾರಿಪುರ ತಾಲ್ಲೂಕು, ಹೊಸೂರು ಹೋಬಳಿಯ ಕೆಂಗಟ್ಟೆ ಗ್ರಾಮದ ಸರ್ವೇ ನಂ . 21 ಹಿಸ್ಸಾ 1 ರಲ್ಲಿನ 

7 ಎಕರೆ ಜಮೀನು. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ಈ ದಿನ ಅಂದರೆ ದಿನಾಂಕ: 29 - 03 - 2016 ರಂದು 

ಹೊರಡಿಸಿರುತ್ತೇನೆ. 
PR- 295 

ಪಾಂಡುರಂಗ ಗರಗ್ , 
SC-10 

ಸಹಕಾರ ಸಂಘಗಳ ಜಂಟಿ ನಿಬಂಧಕರು , 
ಬೆಂಗಳೂರು ಪ್ರಾಂತ, ಬೆಂಗಳೂರು. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು, ಇವರ ನ್ಯಾಯಾಲಯದಲ್ಲಿ. 

ದಾವಾ ಸಂಖ್ಯೆ : ಜೇಆರ್‌ಬಿ / ಎಂಡಿ / 17 / 2015 - 16. 


ವಾದಿ : 


ಪ್ರತಿವಾದಿಗಳು : 


ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ 

1. ಶ್ರೀ ಬಿ.ಸಿ. ಮಂಜಪ್ಪ , 
ಬ್ಯಾಂಕ್ ಲಿ., ನಂ .311 , ಎ ಬ್ಲಾಕ್ , 

ಮಾಜಿ ಕಾರ್ಯದರ್ಶಿ , 
ಶ್ರೀ ದೇವರಾಜ ಅರಸು ಬಡಾವಣೆ, 

ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ 
ಪಿ. ಬಿ . ರಸ್ತೆ, 

ಸಂಘ ನಿ., ತರಗನಹಳ್ಳಿ, 
ದಾವಣಗೆರೆ - 577 006 , ಇದರ ಮುಖ್ಯ 

ಹಾಲಿ ವಿಳಾಸ : 
ಕಾರ್ಯನಿರ್ವಹಣಾಧಿಕಾರಿ . 

ಗೊಲ್ಲರಹಳ್ಳಿ, ಹೊನ್ನಾಳಿ ತಾಲ್ಲೂಕು. 
2) ಕೈಮೆಟ್ ಸ್ಟಾಫೀ ಕುಮಾರ್ @ 
ಸಿ.ಎಸ್ .ಕುಮಾರ್ , 
ಬಿನ್ ಕೆ. ಇಸ್ರೇಲ್, 
ವಯಸ್ಸು 50 ವರ್ಷ , 
( ಅಮಾನತ್ತಿನಲ್ಲಿರುವವರು) 
( ಮರಿಯಪ್ಪನವರ ಮನೆ) ದುರ್ಗಿಗುಡಿ , 
3ನೇ ಕ್ರಾಸ್ , ಬಸವೇಶ್ವರ ಹಿಟ್ಟಿನ ಗಿರಣಿ 
ಪಕ್ಕ, ಹೊನ್ನಾಳಿ, 

ದಾವಣಗೆರೆ ಜಿಲ್ಲೆ. 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ , 1959ರ ಕಲಂ 103 (1) ರನ್ವಯ ಆದೇಶ ಪೂರ್ವ ಜಪ್ತಿ ನೋಟೀಸು 
ವಾದಿಯು ಸಹಕಾರ ಸಂಘಗಳ ಕಾಯ್ದೆ , 1959ರ ಕಲಂ 70 ರಡಿಯಲ್ಲಿ ದಾವೆಯನ್ನು ದಾಖಲಿಸಿ, ಕೆ.3,84,000 - 00ಗಳನ್ನು ಹಣ 
ದುರುಪಯೋಗ ಮಾಡಿದ ದಿನಾಂಕದಿಂದ ಸದರಿ ಮೊತ್ತ ವಸೂಲಾಗುವವರೆಗೆ ಪ್ರತಿವಾದಿಗಳಿಂದ ಶೇಕಡ 18ರ ಬಡ್ಡಿಯೊಂದಿಗೆ ವಸೂಲಿ ಮಾಡಿಕೊಳ್ಳಲು 
ದಾವಾದೇಶ ನೀಡಬೇಕೆಂದು ಕೋರಲಾಗಿದೆ. ದಾವಾ ಅರ್ಜಿಯೊಂದಿಗೆ ಕಲಂ 103 ರಡಿಯಲ್ಲಿ ಪ್ರಮಾಣ ಪತ್ರದೊಂದಿಗೆ ಅರ್ಜಿಯನ್ನು ಸಲ್ಲಿಸಿ, ಒಂದನೇಯ 
ಪ್ರತಿವಾದಿಯ ಸ್ಥಿರಾಸ್ತಿಯನ್ನು ಆದೇಶಕ್ಕೆ ಪೂರ್ವ ಜಪ್ತಿ ಮಾಡಿ ಆದೇಶ ಹೊರಡಿಸಬೇಕೆಂದು ಕೋರಿರುತ್ತಾರೆ. 

2 . ಕಲಂ 103 ರನ್ವಯ ಪ್ರಮಾಣಿಕರಿಸಿ ಸಲ್ಲಿಸಿದ ಅರ್ಜಿ ಮತ್ತು ಕಲಂ 70 ರನ್ವಯ ಸಲ್ಲಿಸಿರುವ ದಾವಾ ಅರ್ಜಿ ಇವುಗಳಲ್ಲಿ ವಿವರಿಸಿರುವ 
ಅಂಶಗಳೆಂದರೆ, ಒಂದನೇ ಪ್ರತಿವಾದಿಯು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ನಿಯಮಿತ, ತರಗನಹಳ್ಳಿ , ಇದರಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ 
ದಿನಾಂಕ: 28 - 02 - 2015 ರವರೆಗೆ ಕೆಲಸ ನಿರ್ವಹಿಸಿ ನಿವೃತ್ತಿಯಾಗಿದ್ದಾರೆ. ಎರಡನೇ ಪ್ರತಿವಾದಿಯು 
ದಿನಾಂಕ: 24 - 11 - 2003 ರಿಂದ 20 - 09 -2010 ಮತ್ತು 07 - 12 - 2010 ರಿಂದ 04 - 01- 2011 ರವರೆಗೆ ಹೊನ್ನಾಳಿ ಶಾಖೆಯಲ್ಲಿ ಶಾಖಾ ವ್ಯವಸ್ಥಾಪಕರಾಗಿ 
ಕೆಲಸ ನಿರ್ವಹಿಸಿದ್ದಾರೆ. ಮೇಲೆ ವಿವರಿಸಿದ ಶಾಖೆಯಲ್ಲಿ ನಡೆದಿರುವ ಹಣ ದುರುಪಯೋಗ, ಅವ್ಯವಹಾರಗಳಿಗೆ ಸಂಬಂಧಿಸಿದಂತೆ, ಕಲಂ 64 ರ 
ಶಾಸನಬದ್ದ ವಿಚಾರಣೆ ನಡೆಸಲು ಆದೇಶಿಸಿಲಾಗಿದ್ದು, ಇದರನ್ವಯ ಕಲಂ 64 ರ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಯವರು 
ದಿನಾಂಕ: 16 - 08 - 2014 ರಂದು ವರದಿ ಸಲ್ಲಿಸಿರುತ್ತಾರೆ . ವರದಿಯನ್ನು ಪರಿಶೀಲಿಸಿ, ಸಹಕಾರ ಸಂಘಗಳ ಜಂಟಿ ನಿಬಂಧಕರು , ಬೆಂಗಳೂರು ಪ್ರಾಂತ, 
ಬೆಂಗಳೂರು, ಇವರು ದಿನಾಂಕ: 27 -12 - 2014 ರಂದು ಕಲಂ 68 ರನ್ವಯ ಆದೇಶ ಹೊರಡಿಸಿರುತ್ತಾರೆ. ಮೇಲೆ ವಿವರಿಸಿದ ಶಾಸನಬದ್ಧ ವರದಿ ಮತ್ತು 
ಕಲಂ 68 ರ ಶಾಸನಬದ್ದ ಆದೇಶ ಇವುಗಳನ್ವಯ ಪ್ರತಿವಾದಿಗಳು ಬ್ಯಾಂಕಿನ ಹಣ ದುರುಪಯೋಗ ಮಾಡಿರುವುದು, ದುರುಪಯೋಗ ಪಡಿಸಿಕೊಂಡಿರುವುದು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೬ 

೨೦೧೩ 
ಸಾಬೀತಾಗಿರುತ್ತದೆ. ದುರುಪಯೋಗಪಡಿಸಿಕೊಂಡ ಹಣದಿಂದ ಪ್ರತಿವಾದಿಗಳು ತಮ್ಮ ಮತ್ತು ಸಂಬಂಧಿಕರ ಹೆಸರುಗಳಲ್ಲಿ ಆಸ್ತಿ ಮಾಡುವ ಮೂಲಕ 
ಅವ್ಯವಹಾರ ಎಸಗಿರುತ್ತಾರೆ . 

3. ಮೇಲಿನ ಹಿನ್ನೆಲೆಯಲ್ಲಿ, ಕಲಂ 70 ರ ದಾವಾ ಅರ್ಜಿಯೊಂದಿಗೆ ಕಲಂ 103 ರನ್ವಯ ಪ್ರಮಾಣಿಕರಿಸಿದ ಅರ್ಜಿಯನ್ನು ಬ್ಯಾಂಕು ಸಲ್ಲಿಸಿ, 
ಈ ಷೆಡ್ಯೂಲಿನಲ್ಲಿ ವಿವರಿಸಿರುವ ಆಸ್ತಿಗೆ ಆದೇಶ ಪೂರ್ವ ಜಪ್ತಿ ಹೊರಡಿಸಬೇಕೆಂದು ಕೋರಲಾಗಿದೆ. ಷೆಡ್ಯೂಲಿನಲ್ಲಿ ವಿವರಿಸಿರುವ ಆಸ್ತಿಯನ್ನು ಮಾರಾಟ, 
ಪರಭಾರೆ ಮಾಡಲು ಒಂದನೇ ಪ್ರತಿವಾದಿಯು ಹುನ್ನಾರ ನಡೆಸುತ್ತಿದ್ದು , ಆದೇಶ ಪೂರ್ವ ಜಪ್ತಿ ಆದೇಶ ಹೊರಡಿಸದಿದ್ದಲ್ಲಿ , ಷೆಡ್ಯೂಲ್ ಆಸ್ತಿಯನ್ನು 
ಯಾವುದೇ ಸಂದರ್ಭದಲ್ಲಿ ವರ್ಗಾವಣೆ, ಭೋಗ್ಯ, ಪರಭಾರೆ ಮಾಡಬಹುದಾಗಿದೆ. ಒಂದು ವೇಳೆ ಷೆಡ್ಯೂಲ್ ಆಸ್ತಿಯನ್ನು ಆದೇಶ ಪೂರ್ವ ಜಪ್ತಿ ಮಾಡದೇ 
ಇದ್ದಲ್ಲಿ, ಈ ಪ್ರಕರಣದಲ್ಲಿ ನ್ಯಾಯಾಲಯವು ಹೊರಡಿಸಬಹುದಾದ ದಾವಾದೇಶವನ್ನು ಜಾರಿಗೊಳಿಸಿ ವಸೂಲು ಮಾಡಿಕೊಳ್ಳಲು ಬೇರಾವುದೇ ರಹಾ ವಾದಿ 
ಬ್ಯಾಂಕಿಗೆ ಇರುವುದಿಲ್ಲ ಎಂದು ವಿವರಿಸಲಾಗಿದೆ. ಈ ಮೇಲಿನ ಅಂಶಗಳನ್ನು ನ್ಯಾಯಾಲಯವು ಕೂಲಂಕುಷವಾಗಿ ಪರಿಶೀಲಿಸಿ, ಮೇಲ್ನೋಟಕ್ಕೆ ಮೇಲಿನ 
ಅಂಶಗಳು ಸಮಂಜಸವೆನಿಸುತ್ತದೆ ಎಂದು ತೀರ್ಮಾನಿಸಿದೆ. ಆದ್ದರಿಂದ, ಈ ಕೆಳಗಿನಂತೆ ಷರತ್ತುಬದ್ಧ ಆದೇಶ ಪೂರ್ವ ಜಪ್ತಿ ನೋಟೀಸನ್ನು ನೀಡಲಾಗಿದೆ. 

ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣದಿಂದಾಗಿ ಸಹಕಾರ ಸಂಘಗಳ ಕಾಯ್ದೆ , 1959 ಕಲಂ 70 ಮತ್ತು ಕಲಂ 103 ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಓ / 39 /ಸಿಎಲ್ಎಂ/2010 , ದಿನಾಂಕ: 17 - 02 - 2011 ರನ್ವಯ ನನಗೆ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಪಾಂಡುರಂಗ 
ಗರಗ್, ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು, ಆದ ನಾನು ಈ ಪ್ರಕರಣದ ಪ್ರತಿವಾದಿಗೆ ಸೇರಿದ ಈ ಕೆಳಕಂಡ 
ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಸ್ಥಿರಾಸ್ತಿಗಳನ್ನು ಸಹಕಾರ ಸಂಘಗಳ ಕಾಯ್ದೆ , 1959 ಕಲಂ 103 ರ ಅವಕಾಶದಂತೆ ಷರತ್ತುಬದ್ದ ಆದೇಶಕ್ಕೆ ಪೂರ್ವ ಜಪ್ತಿ 
ನೋಟೀಸು ಹೊರಡಿಸಿರುತ್ತೇನೆ. 

ಒಂದನೇ ಪ್ರತಿವಾದಿಯು ಈ ಷರತ್ತುಬದ್ಧ ಆದೇಶದಿಂದ ಮುಕ್ತವಾಗಿಸಲು ಇಚ್ಚಿಸಿದಲ್ಲಿ ಈ ಆದೇಶ ಹೊರಡಿಸಿದ 30 (ಮೂವತ್ತು) 
ದಿವಸದೊಳಗಾಗಿ ಕೈ ಮೊತ್ತವನ್ನು ವಾದಿ ಬ್ಯಾಂಕಿನಲ್ಲಿ ಅಮಾನತ್ತು ಖಾತೆಗೆ ಜಮಾ ಮಾಡಿ, ಅಧಿಕೃತ ರಸೀದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದಲ್ಲಿ 
ಈ ಷರತ್ತುಬದ್ಧ ಆದೇಶಕ್ಕೆ ಪೂರ್ವ ಜಪ್ತಿ ನೋಟೀಸಿನಿಂದ ಮುಕ್ತಗೊಳಿಸಲಾಗುವುದು. 
2 . ಶ್ರೀ ಬಿ. ಸಿ. ಮಂಜಪ್ಪ ರವರಿಗೆ ಸಂಬಂಧಿಸಿದಂತೆ : 
(1) ಒಂದನೇ ಸ್ವತ್ತು :- ಹೊನ್ನಾಳಿ ತಾಲ್ಲೂಕು, ಕಸಬಾ ಹೋಬಳಿಯ ಮಾಸಡಿ ಗ್ರಾಮದ ಸರ್ವೇ ನಂ . 115 ಹಿಸ್ಸಾ 2 ರಲ್ಲಿನ 3 ಎಕರೆ 

ಜಮೀನು. 
( 2) ಎರಡನೇ ಸ್ವತ್ತು :- ಹೊನ್ನಾಳಿ ತಾಲ್ಲೂಕು, ಕಸಬಾ ಹೋಬಳಿಯ ಗೊಲ್ಲರಹಳ್ಳಿ ಗ್ರಾಮದ ಸರ್ವೇ ನಂ . 37 ಹಿಸ್ಸಾ 4 ರಲ್ಲಿನ 

1 ಎಕರೆ 3 ಗುಂಟೆ ಜಮೀನು. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ಈ ದಿನ ಅಂದರೆ ದಿನಾಂಕ: 29 - 03 - 2016 ರಂದು 

ಹೊರಡಿಸಿರುತ್ತೇನೆ. 
PR- 296 

ಪಾಂಡುರಂಗ ಗರಗ್ , 
SC -10 

ಸಹಕಾರ ಸಂಘಗಳ ಜಂಟಿ ನಿಬಂಧಕರು , 
ಬೆಂಗಳೂರು ಪ್ರಾಂತ, ಬೆಂಗಳೂರು. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು, ಇವರ ನ್ಯಾಯಾಲಯದಲ್ಲಿ. 

ದಾವಾ ಸಂಖ್ಯೆ : ಜೇಆರ್‌ಬಿ / ಎಂಡಿ /13/ 2015 -16. 
ವಾದಿ : 

ಪ್ರತಿವಾದಿಗಳು : 
ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ 

1. ಶ್ರೀ ಎ . ಮಂಜಪ್ಪ, 
ಬ್ಯಾಂಕ್ ಲಿ ., ನಂ .311, ಎ ಬ್ಲಾಕ್ , 

ಬಿನ್ ಹಾಲಪ್ಪ, ಮಾಜಿ ಕಾರ್ಯದರ್ಶಿ , 
ಶ್ರೀ ದೇವರಾಜ ಅರಸು ಬಡಾವಣೆ, 

ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ 
ಪಿ. ಬಿ.ರಸ್ತೆ, 

ಸಂಘ ನಿ . ಗೋವಿನಕೋವಿ, 
ದಾವಣಗೆರೆ - 577 006, ಇದರ ಮುಖ್ಯ 

ಹಾಲಿ ವಿಳಾಸ :- ಗೋವಿನಕೋವಿ, 
ಕಾರ್ಯನಿರ್ವಹಣಾಧಿಕಾರಿ . 

ಹೊನ್ನಾಳಿ ತಾಲ್ಲೂಕು- 577 230 , 
ದಾವಣಗೆರೆ ಜಿಲ್ಲೆ. 
2) ಕೈಮೆಟ್ ಸ್ಟಾಫೀ ಕುಮಾರ್ @ 
ಸಿ. ಎಸ್ .ಕುಮಾರ್ , 
ಬಿನ್ ಕೆ. ಇಸ್ರೇಲ್, 
ವಯಸ್ಸು 50 ವರ್ಷ , 
(ಅಮಾನತ್ತಿನಲ್ಲಿರುವವರು) 
( ಮರಿಯಪ್ಪನವರ ಮನೆ) ದುರ್ಗಿಗುಡಿ , 
3ನೇ ಕ್ರಾಸ್ , ಬಸವೇಶ್ವರ ಹಿಟ್ಟಿನ ಗಿರಣಿ 
ಪಕ್ಕ, ಹೊನ್ನಾಳಿ -577 217 , 
ದಾವಣಗೆರೆ ಜಿಲ್ಲೆ. 


೨೦೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೯ , ೨೦೧೬ 


ಭಾಗ ೩ 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ, 1959ರ ಕಲಂ 103 (1) ರನ್ವಯ ಆದೇಶ ಪೂರ್ವ ಜಪ್ತಿ ನೋಟೀಸು 
ವಾದಿಯು ಸಹಕಾರ ಸಂಘಗಳ ಕಾಯ್ದೆ , 1959ರ ಕಲಂ 70 ರಡಿಯಲ್ಲಿ ದಾವೆಯನ್ನು ದಾಖಲಿಸಿ, ಕೆ.3,00,000 -00ಗಳನ್ನು ಹಣ 
ದುರುಪಯೋಗ ಮಾಡಿದ ದಿನಾಂಕದಿಂದ ಸದರಿ ಮೊತ್ತ ವಸೂಲಾಗುವವರೆಗೆ ಪ್ರತಿವಾದಿಗಳಿಂದ ಶೇಕಡ 18ರ ಬಡ್ಡಿಯೊಂದಿಗೆ ವಸೂಲಿ ಮಾಡಿಕೊಳ್ಳಲು 
ದಾವಾದೇಶ ನೀಡಬೇಕೆಂದು ಕೋರಲಾಗಿದೆ. ದಾವಾ ಅರ್ಜಿಯೊಂದಿಗೆ ಕಲಂ 103 ರಡಿಯಲ್ಲಿ ಪ್ರಮಾಣ ಪತ್ರದೊಂದಿಗೆ ಅರ್ಜಿಯನ್ನು ಸಲ್ಲಿಸಿ, ಒಂದನೇ 
ಪ್ರತಿವಾದಿಯ ಸ್ಥಿರಾಸ್ತಿಯನ್ನು ಆದೇಶಕ್ಕೆ ಪೂರ್ವ ಜಪ್ತಿ ಮಾಡಿ ಆದೇಶ ಹೊರಡಿಸಬೇಕೆಂದು ಕೋರಿರುತ್ತಾರೆ. 

2. ಕಲಂ 103 ರನ್ವಯ ಪ್ರಮಾಣಿಕರಿಸಿ ಸಲ್ಲಿಸಿದ ಅರ್ಜಿ ಮತ್ತು ಕಲಂ 70 ರನ್ವಯ ಸಲ್ಲಿಸಿರುವ ದಾವಾ ಅರ್ಜಿ ಇವುಗಳಲ್ಲಿ ವಿವರಿಸಿರುವ 
ಅಂಶಗಳೆಂದರೆ , ಒಂದನೇ ಪ್ರತಿವಾದಿಯು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ನಿಯಮಿತ, ಗೋವಿನಗೋವಿ, ಇದರಲ್ಲಿ ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಯಾಗಿ ದಿನಾಂಕ: 14 - 08 - 2007 ರವರೆಗೆ ಕೆಲಸ ನಿರ್ವಹಿಸಿ ನಿವೃತ್ತಿಯಾಗಿದ್ದಾರೆ. ಎರಡನೇ ಪ್ರತಿವಾದಿಯು 
ದಿನಾಂಕ: 24 -11 -2003 ರಿಂದ 20 - 09 -2010 ಮತ್ತು 07 -12 -2010 ರಿಂದ 04 -01- 2011 ರವರೆಗೆ ಹೊನ್ನಾಳಿ ಶಾಖೆಯಲ್ಲಿ ಶಾಖಾ ವ್ಯವಸ್ಥಾಪಕರಾಗಿ 
ಕೆಲಸ ನಿರ್ವಹಿಸಿದ್ದಾರೆ. ಮೇಲೆ ವಿವರಿಸಿದ ಶಾಖೆಯಲ್ಲಿ ನಡೆದಿರುವ ಹಣ ದುರುಪಯೋಗ, ಅವ್ಯವಹಾರಗಳಿಗೆ ಸಂಬಂಧಿಸಿದಂತೆ , ಕಲಂ 64 ರ 
ಶಾಸನಬದ್ದ ವಿಚಾರಣೆ ನಡೆಸಲು ಆದೇಶಿಸಿಲಾಗಿದ್ದು , ಇದರನ್ವಯ ಕಲಂ 64 ರ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಯವರು 
ದಿನಾಂಕ: 16 -08 -2014 ರಂದು ವರದಿ ಸಲ್ಲಿಸಿರುತ್ತಾರೆ. ವರದಿಯನ್ನು ಪರಿಶೀಲಿಸಿ, ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, 
ಬೆಂಗಳೂರು, ಇವರು ದಿನಾಂಕ: 27-12 -2014 ರಂದು ಕಲಂ 68 ರನ್ವಯ ಆದೇಶ ಹೊರಡಿಸಿರುತ್ತಾರೆ. ಮೇಲೆ ವಿವರಿಸಿದ ಶಾಸನಬದ್ಧ ವರದಿ ಮತ್ತು 
ಕಲಂ 68 ರ ಶಾಸನಬದ್ದ ಆದೇಶ ಇವುಗಳನಯ ಪ್ರತಿವಾದಿಗಳು ಬ್ಯಾಂಕಿನ ಹಣ ದುರುಪಯೋಗ ಮಾಡಿರುವುದು. ದುರುಪಯೋಗ ಪಡಿಸಿಕೊಂಡಿರುವುದು 
ಸಾಬೀತಾಗಿರುತ್ತದೆ. ದುರುಪಯೋಗಪಡಿಸಿಕೊಂಡ ಹಣದಿಂದ ಪ್ರತಿವಾದಿಗಳು ತಮ್ಮ ಮತ್ತು ಸಂಬಂಧಿಕರ ಹೆಸರುಗಳಲ್ಲಿ ಆಸ್ತಿ ಮಾಡುವ ಮೂಲಕ 
ಅವ್ಯವಹಾರ ಎಸಗಿರುತ್ತಾರೆ. 

3. ಮೇಲಿನ ಹಿನ್ನೆಲೆಯಲ್ಲಿ, ಕಲಂ 70 ರ ದಾವಾ ಅರ್ಜಿಯೊಂದಿಗೆ ಕಲಂ 103 ರನ್ವಯ ಪ್ರಮಾಣಿಕರಿಸಿದ ಅರ್ಜಿಯನ್ನು ಬ್ಯಾಂಕು ಸಲ್ಲಿಸಿ, 
ಈ ಷೆಡ್ಯೂಲಿನಲ್ಲಿ ವಿವರಿಸಿರುವ ಆಸ್ತಿಗೆ ಆದೇಶ ಪೂರ್ವ ಜಪಿ ಹೊರಡಿಸಬೇಕೆಂದು ಕೋರಲಾಗಿದೆ. ಷೆಡ್ಯೂಲಿನಲ್ಲಿ ವಿವರಿಸಿರುವ ಆಸ್ತಿಯನ್ನು ಮಾರಾಟ , 
ಪರಭಾರೆ ಮಾಡಲು ಒಂದನೇ ಪ್ರತಿವಾದಿಯು ಹುನ್ನಾರ ನಡೆಸುತ್ತಿದ್ದು, ಆದೇಶ ಪೂರ್ವ ಜಪ್ತಿ ಆದೇಶ ಹೊರಡಿಸದಿದ್ದಲ್ಲಿ, ಷೆಡ್ಯೂಲ್ ಆಸ್ತಿಯನ್ನು 
ಯಾವುದೇ ಸಂದರ್ಭದಲ್ಲಿ ವರ್ಗಾವಣೆ, ಭೋಗ್ಯ, ಪರಭಾರೆ ಮಾಡಬಹುದಾಗಿದೆ. ಒಂದು ವೇಳೆ ಷೆಡ್ಯೂಲ್ ಆಸ್ತಿಯನ್ನು ಆದೇಶ ಪೂರ್ವ ಜಪ್ತಿ ಮಾಡದೇ 
ಇದ್ದಲ್ಲಿ, ಈ ಪ್ರಕರಣದಲ್ಲಿ ನ್ಯಾಯಾಲಯವು ಹೊರಡಿಸಬಹುದಾದ ದಾವಾದೇಶವನ್ನು ಜಾರಿಗೊಳಿಸಿ ವಸೂಲು ಮಾಡಿಕೊಳ್ಳಲು ಬೇರಾವುದೇ ರಹಾ ವಾದಿ 
ಬ್ಯಾಂಕಿಗೆ ಇರುವುದಿಲ್ಲ ಎಂದು ವಿವರಿಸಲಾಗಿದೆ. ಈ ಮೇಲಿನ ಅಂಶಗಳನ್ನು ನ್ಯಾಯಾಲಯವು ಕೂಲಂಕುಷವಾಗಿ ಪರಿಶೀಲಿಸಿ , ಮೇಲ್ನೋಟಕ್ಕೆ ಮೇಲಿನ 
ಅಂಶಗಳನ್ನು ಸಮಂಜಸವೆನಿಸುತ್ತದೆ ಎಂದು ತೀರ್ಮಾನಿಸಿದೆ. ಆದ್ದರಿಂದ, ಈ ಕೆಳಗಿನಂತೆ ಷರತ್ತುಬದ್ಧ ಆದೇಶ ಪೂರ್ವ ಜಪ್ತಿ ನೋಟೀಸನ್ನು ನೀಡಲಾಗಿದೆ. 


ಆದೇಶ 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣದಿಂದಾಗಿ ಸಹಕಾರ ಸಂಘಗಳ ಕಾಯ್ದೆ , 1959 ಕಲಂ 70 ಮತ್ತು ಕಲಂ 103 ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಓ /139 /ಸಿಎಲ್ ಎಂ /2010, ದಿನಾಂಕ: 17 - 02 - 2011 ರನ್ವಯ ನನಗೆ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಪಾಂಡುರಂಗ 
ಗರಗ್, ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು, ಆದ ನಾನು ಈ ಪ್ರಕರಣದ ಪ್ರತಿವಾದಿಗೆ ಸೇರಿದ ಈ ಕೆಳಕಂಡ 
ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಸ್ಥಿರಾಸ್ತಿಗಳನ್ನು ಸಹಕಾರ ಸಂಘಗಳ ಕಾಯ್ದೆ , 1959 ಕಲಂ 103 ರ ಅವಕಾಶದಂತೆ ಷರತ್ತುಬದ್ಧ ಆದೇಶಕ್ಕೆ ಪೂರ್ವ ಜಪ್ತಿ 
ನೋಟೀಸು ಹೊರಡಿಸಿರುತ್ತೇನೆ. 

ಒಂದನೇ ಪ್ರತಿವಾದಿಯು ಈ ಷರತ್ತುಬದ್ಧ ಆದೇಶದಿಂದ ಮುಕ್ತವಾಗಿಸಲು ಇಚ್ಛಿಸಿದಲ್ಲಿ ಈ ಆದೇಶ ಹೊರಡಿಸಿದ 30 (ಮೂವತ್ತು) 
ದಿವಸದೊಳಗಾಗಿ ಕೈ ಮೊತ್ತವನ್ನು ವಾದಿ ಬ್ಯಾಂಕಿನಲ್ಲಿ ಅಮಾನತ್ತು ಖಾತೆಗೆ ಜಮಾ ಮಾಡಿ, ಅಧಿಕೃತ ರಸೀದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದಲ್ಲಿ 
ಈ ಷರತ್ತುಬದ್ಧ ಆದೇಶಕ್ಕೆ ಪೂರ್ವ ಜಪ್ತಿ ನೋಟೀಸಿನಿಂದ ಮುಕ್ತಗೊಳಿಸಲಾಗುವುದು. 
1. ಶ್ರೀ ಎ. ಮಂಜಪ್ಪ ರವರಿಗೆ ಸಂಬಂಧಿಸಿದಂತೆ : 
(1) ಒಂದನೇ ಸ್ವತ್ತು :- ಹೊನ್ನಾಳಿ ತಾಲ್ಲೂಕು, ಗೋವಿನಕೋವಿ- 1 ಹೋಬಳಿಯ ಗೋವಿನಕೋವಿ ಗ್ರಾಮದ ಸರ್ವೇ ನಂ .37 ಹಿಸ್ಸಾ 

4 ರಲ್ಲಿನ 1 ಎಕರೆ ಜಮೀನು. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ಈ ದಿನ ಅಂದರೆ ದಿನಾಂಕ: 29 - 03 - 2016 ರಂದು ಹೊರಡಿಸಿರುತ್ತೇನೆ. 
PR-297 

ಪಾಂಡುರಂಗ ಗರಗ್ , 
ಸಹಕಾರ ಸಂಘಗಳ ಜಂಟಿ ನಿಬಂಧಕರು, 
ಬೆಂಗಳೂರು ಪ್ರಾಂತ, ಬೆಂಗಳೂರು. 


SC- 10 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೬ 

೨೦೧೫ 
ಬೊಮ್ಮಸಂದ್ರ ಪುರಸಭೆ ಕಾರ್ಯಾಲಯ 
ಅತ್ತಿಬೆಲೆ ಹೋಬಳಿ, ಆನೇಕಲ್ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ : 560099 

ಕರಡು ಅಧಿಸೂಚನೆ 
ಸಂಖ್ಯೆ : ಮಕಾಬೊ : ಕಂ . ಶಾ /48 / 2015 - 16, ದಿನಾಂಕ: 05.03. 2016 
ಬೆಂಗಳೂರು ನಗರ ಜಿಲ್ಲೆ , ಆನೇಕಲ್ ತಾಲ್ಲೂಕಿನ , ಬೊಮ್ಮಸಂದ್ರ ಗ್ರಾಮ ಪಂಚಾಯಿತಿಯನ್ನು ಬೊಮ್ಮಸಂದ್ರ ಪುರಸಭೆಯನ್ನಾಗಿ ಕರ್ನಾಟಕ 
ಪೌರಸಭೆಗೆ ಕಾಯ್ದೆ 1964 ರನ್ವಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ನಅಇ 51 ಎಂಎಲ್ಆರ್ 2015 ದಿನಾಂಕ : 24. 06.2015 ರಲ್ಲಿ ಪುರಸಭೆಯನ್ನಾಗಿ 
ಮೇಲ್ದರ್ಜೆಗೇರಿಸಿ ಆದೇಶಿಸಲಾಗಿರುತ್ತದೆ. ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಗೆ ಹಿಂದಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮಸಂದ್ರ, ಕಿತ್ತಿಗಾನಹಳ್ಳಿ ಮತ್ತು 
ಬನಹಳ್ಳಿ ಗ್ರಾಮಗಳು ಒಳಗೊಂಡಿರುತ್ತವೆ. 

ಮೇಲ್ದರ್ಜೆಗೇರಿಸಿರುವ ಬೊಮ್ಮಸಂದ್ರ ಪುರಸಭೆಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ :ನಅಇ 104 ಎಂಎಲ್ಆರ್ 2015 ದಿನಾಂಕ: 21.07.2015 
ರಂತೆ ಸಹಾಯಕ ಆಯುಕ್ತರು, ಬೆಂಗಳೂರು ದಕ್ಷಿಣ ಉಪ- ವಿಭಾಗ, ಬೆಂಗಳೂರು ಜಿಲ್ಲೆ ರವರನ್ನು ಆಡಳಿತಾಧಿಕಾರಿಗಳನ್ನಾಗಿ ನೇಮಿಸಿ ಆದೇಶಿಸಲಾಗಿರುತ್ತದೆ. 
ಮಾನ್ಯ ಆಡಳಿತಾಧಿಕಾರಿಗಳ ದಿನಾಂಕ: 26 .02 .2016 ರ ಸಭೆಯಲ್ಲಿ ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಗೆ ಒಳಪಡುವ ಬೊಮ್ಮಸಂದ್ರ, ಕಿತ್ತಿಗಾನಹಳ್ಳಿ ಮತ್ತು 
ಬನಹಳ್ಳಿ ಗ್ರಾಮದ ಆಸ್ತಿಗಳಿಗೆ ಸರ್ಕಾರದ ಸುತ್ತೋಲೆ ಸಂಖ್ಯೆ : ಮೌನಿ. ಎಂಆರ್‌ಸಿ. 188 /2010 -11 ಬೆಂಗಳೂರು ದಿನಾಂಕ: 11. 06.2013 ರನ್ವಯ ಕರ್ನಾಟಕ 
ಪುರಸಭಾ ಕಾಯ್ದೆ 1964 ರ ಕಲಂ 102 ( ಎ) ಪ್ರಕಾರ 01.04.2016 ರಿಂದ ಅಂದರೆ 2016 - 17ನೇ ಸಾಲಿನಿಂದ ಸ್ವಯಂ ಘೋಷಿತ ಆಸ್ತಿ ತೆರಿಗೆ 
ಪದ್ಧತಿಯಡಿಯಲ್ಲಿ ಈ ಕೆಳಕಂಡಂತೆ ಖಾಲಿ ನಿವೇಶನ ಮತ್ತು ವಾಸ / ವಾಣಿಜ್ಯ /ಕೈಗಾರಿಕಾ ಕಟ್ಟಡಗಳಿಗೆ ಆಸ್ತಿ ತೆರಿಗೆಯನ್ನು ವಿಧಿಸಲು ಉದ್ದೇಶಿಸಿ 
ತೀರ್ಮಾನಿಸಲಾಗಿರುತ್ತದೆ. 

ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಯ ಗ್ರಾಮಗಳ ಕರ್ನಾಟಕ ಮುದ್ರಾಂಕ ಕಾಯ್ದೆ 1964 ರ ಕಲಂ 45 ( ಬಿ ) ರಂತೆ ನಿರ್ಧರಿಸಲಾದ 2005 - 06ನೇ 
ಸಾಲಿನ ಮಾರ್ಗಸೂಚಿ ಬೆಲೆಯನ್ನು ಅಳವಡಿಸಿಕೊಂಡು 2014 - 15ನೇ ಸಾಲಿನವರೆಗೆ ಪೌರಾಡಳಿತ ನಿರ್ದೇಶನಾಲಯದ ಸುತ್ತೋಲೆಯಂತೆ ಆಯಾ ಸಾಲಿನ 
ಶೇಕಡವಾರು ಹೆಚ್ಚುವರಿಯನ್ನು ಮಾಡಿಕೊಂಡು ಆಸ್ತಿ ತೆರಿಗೆಯನ್ನು ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿಯಡಿಯಲ್ಲಿ 2016 - 17ನೇ ಸಾಲಿನಿಂದ ಗರಿಷ್ಟ 
ಜಾರಿಗೆ ಬರುವಂತೆ ಈ ಕೆಳಕಂಡ ಕೋಷ್ಟಕದಲ್ಲಿರುವಂತೆ ತೆರಿಗೆ ದರವನ್ನು ಖಾಲಿನಿವೇಶನ/ಕಟ್ಟಡಗಳಿಗೆ ನಿಗಧಿಪಡಿಸಿಕೊಂಡು, ಕರ್ನಾಟಕ ಪುರಸಭಾ 
ಕಾಯ್ದೆ 1964ರ ಕಲಂ 357 ರಂತೆ 2015 - 16ನೇ ಸಾಲಿನವರೆಗಿನ ಆಸ್ತಿತೆರಿಗೆ ಬಾಕಿಯನ್ನು ಹಿಂದಿನ ಗ್ರಾಮ ಪಂಚಾಯಿತಿಯಲ್ಲಿ ವಿಧಿಸಲಾಗುತ್ತಿದ್ದ ದರವನ್ನು 
ಮುಂದುವರೆಸಿಕೊಂಡು ಅದರಂತೆ ವಸೂಲಿ ಮಾಡಲು ಹಾಗೂ ಪುರಸಭಾ ವ್ಯಾಪ್ತಿಯ ಕೆಲವು ಪ್ರದೇಶಗಳಿಗೆ ಹಿಂದಿನ ಗ್ರಾಮ ಪಂಚಾಯಿತಿಯಲ್ಲಿ 
ಪಾವತಿಸುತ್ತಿದ್ದ ಆಸ್ತಿ ತೆರಿಗೆಗಿಂತ ಕಡಿಮೆಯಾಗದಂತೆ ಆಸ್ತಿತೆರಿಗೆಯ ದರವನ್ನು ನಿರ್ಧರಿಸಿ ಸರ್ಕಾರದ ಸುತ್ತೋಲೆ ಸಂಖ್ಯೆ: ಪೌನಿ: ಎಂಆರ್‌ಸಿ:188:2010 -11, 
ಬೆಂಗಳೂರು, ದಿನಾಂಕ: 11 .06 .2013ಮತ್ತು ಸಂಖ್ಯೆ : ಮೌನಿ/ಎಂಆರ್‌ಸಿ/ ಸಿಆರ್ - 36/2012 -13 ದಿನಾಂಕ: 27 .12.2014 ರಂತೆ ಕರ್ನಾಟಕ ಪುರಸಭೆ ಕಾಯ್ದೆ 
1964ರ ಕಲಂ 102 ( ಎ) ರನ್ವಯ 2016 -17ನೇ ಸಾಲಿನಿಂದ ಪುರಸಭಾ ವ್ಯಾಪ್ತಿಯಲ್ಲಿ ಸ್ವಯಂ ಆಸ್ತಿ ತೆರಿಗೆ ಪದ್ಧತಿಯನ್ನು ಅನುಷ್ಟಾನಗೊಳಿಸಲು 
ತೀರ್ಮಾನಿಸಲಾಯಿತು. 

ಕೋಷ್ಟಕ 
ಖಾಲಿ ನಿವೇಶನ 

ತೆರೆದ ಆವರಣದ 
10764 ಚದರ 
10764 - 43056 43056 ಚದರ 

ವಸತಿ 

ವಾಣಿಜ್ಯ ಕೈಗಾರಿಕೆ ವಾಣಿಜ್ಯ / ಇತರೆ 
ಅಡಿಗಳಿಗಿಂತ 
ಚದರ ಅಡಿ | ಅಡಿಗಳಿಗಿಂತ ಹೆಚ್ಚು 

ಚಟುವಟಿಕೆಗಳು 


ಸಾಲು 


ಕಡಿಮೆ 


01. 


0 . 025 


0 . 01 


- 


0.3 


0 . 6 


0.6 


- 


| 


0.7 


0. 6 


| 


30 % 


30 % 
( 2008 - 09 ರ 
ಸಾಲಿನ ತೆರಿಗೆ 

ದರಕ್ಕೆ) 


30 % 


| 


15 % 


15 % 


15 % 


15 % 


2005 - 06 ರಿಂದ 

( 2005 - 06 
2007 - 08 
ರವರೆಗೆ) 
2008 - 09 
( 2008 - 09 
ರಿಂದ 2010 - 11 

ರವರೆಗೆ 
2005 - 06ನೇ 
ಸಾಲಿನ ಮೂಲ 

ಆಸ್ತಿ ತೆರಿಗೆ 
ಮೇಲೆ ಹೆಚ್ಚಳ 

2011 - 12 
(2011 -12 ರಿಂದ 

2013 - 14 

ರವೆರೆಗೆ 
2008 - 09ನೇ 
ಸಾಲಿನ ಮೂಲ 

ಆಸ್ತಿ ತೆರಿಗೆ 
ಮೇಲೆ ಹೆಚ್ಚಳ 


30 % 


30 % 


30 % 


15 % 


( 2011 -12 ರ 
ಸಾಲಿನ ತೆರಿಗೆ 

ದರಕ್ಕೆ ) 


15 % 


15 % , 


15 % 


R .N .I. No. KARBIL / 2001/47147 POSTAL REGN . No . RNP/KA/BGS/2202/2014 -16 
Licensed to post without prepayment WPP No. 297 
೨೦೧೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೬ 


ಭಾಗ ೩ 


15 % 


2014 - 15 
(2014 - 15 ರಿಂದ 
2016 - 17 

95 % 
ರವರೆಗೆ. (2014 - 15 
95 % | 95 % | 15 % | 15 % 

15 % 
2011 - 12ನೇ ಸಾಲಿನ ತೆರಿಗೆ 
ಸಾಲಿನ ಮೂಲ 

ದರಕ್ಕೆ) 
ಆಸ್ತಿ ತೆರಿಗೆ 
ಮೇಲೆ ಹೆಚ್ಚಳ 

ಈ ಮೇಲ್ಕಂಡ ದರದಂತೆ ತೆರಿಗೆ ನಿರ್ಧರಣೆಯಾದ ನಂತರ ಆಸ್ತಿತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡ 26 % ರಷ್ಟು ಈ ಕೆಳಕಂಡ ಉಪಕರಗಳನ್ನು 
ಆಸ್ತಿ ಮಾಲೀಕರು ಪಾವತಿಸಬೇಕಾಗಿರುತ್ತದೆ 
ಉಪಕರದ ವಿವರ 

ಆಸ್ತಿತೆರಿಗೆಯ ಶೇಕಡವಾರು 
ಆರೋಗ್ಯಉಪಕರ ಶೇ 15 ರಷ್ಟು | ಆರೋಗ್ಯ ಕರ ಅಧಿನಿಯಮ 1962ರ ಪ್ರಕರಣ ಸಂಖ್ಯೆ: 3 ರನ್ವಯ 
ಗ್ರಂಥಾಲಯ ಉಪಕರ ಶೇ 6 ರಷ್ಟು ಗ್ರಂಥಾಲಯ ಕರ ಅಧಿನಿಯಮ 1965ರ ಪ್ರಕರಣ 30(1) ರನ್ವಯ 
ಬಿಕ್ಷುಕರ ಉಪಕರ | ಶೇ 3 ರಷ್ಟು | ಬಿಕ್ಷುಕರ ಅಧಿನಿಯಮ 1975ರ ಪ್ರಕರಣ ಸಂಖ್ಯೆ: 31 ರನ್ವಯ 
ನಗರ ಸಾರಿಗೆ ಉಪಕರ ಶೇ 2ರಷ್ಟು | ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರ ಪ್ರಕರಣ ಸಂಖ್ಯೆ 94ಎ ರನ್ವಯ 

ಇದರೊಂದಿಗೆ ಸರ್ಕಾರದ ಆದೇಶ ಸಂಖ್ಯೆ : ನಅಇ 23 ಟಿಸಿಟಿ 2004, ದಿನಾಂಕ: 06. 01.2005 ರ ಮೂಲಕ ಘನ ತ್ಯಾಜ್ಯ ನಿರ್ವಹಣೆಯ 
ಮಾಸಿಕ ಶುಲ್ಕವನ್ನು ಸ್ವತ್ತುಗಳ ವಿಸ್ತೀರ್ಣಗಳಿಗನುಸಾರವಾಗಿ ವಿವಿಧ ಬಳಕೆಯ ಕಟ್ಟಡಗಳಿಗೆ ವಿಧಿಸಿ ವಸೂಲಿ ಮಾಡುವಂತೆ ಆದೇಶವಿರುತ್ತದೆ. ಇದರನ್ವಯ 
ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಯಲ್ಲಿರುವ ವಾಸ/ ವಾಣಿಜ್ಯ /ಕೈಗಾರಿಕಾ ಕಟ್ಟಡದ ಮಾಲೀಕರು ಆಸ್ತಿ ತೆರಿಗೆಯೊಂದಿಗೆ ಘನ ತ್ಯಾಜ್ಯ ನಿರ್ವಹಣೆ ವಾರ್ಷಿಕ 
ಶುಲ್ಕವನ್ನು ಸಹ ಪಾವತಿ ಮಾಡುವುದು 

ವಾಸದ ಕಟ್ಟಡಗಳಿಗೆ 
1000 ಚ. ಅ.ಗಿಂತ ಕಡಿಮೆಯಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 120.00 
1000 ಚ. ಅ.ಗಿಂತ ಹೆಚ್ಚಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 180 .00 

ವಾಣಿಜ್ಯ ಕಟ್ಟಡಗಳಿಗೆ 
1000 ಚ. ಅ.ಗಿಂತ ಕಡಿಮೆಯಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 240. 00 
1000 ಚ. ಅ .ಗಿಂತ ಹೆಚ್ಚಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 600.00 

ಕಾರ್ಖಾನೆ ಕಟ್ಟಡಗಳಿಗೆ 
1000 ಚ. ಅ.ಗಿಂತ ಕಡಿಮೆಯಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 600.00 
1000 ಚ. ಅ.ಗಿಂತ ಹೆಚ್ಚಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 900.00 
ಹೋಟೆಲ್‌ಗಳು, ಕಲ್ಯಾಣ ಮಂಟಪಗಳು ಮತ್ತು ನರ್ಸಿಂಗ್ ಹೋಂಗಳಿಗೆ 
1000 ಚ. ಅ.ಗಿಂತ ಕಡಿಮೆಯಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 2400 .00 
1000 ಚ. ಅ.ಗಿಂತ ಹೆಚ್ಚಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 3000.00 

ಪುರಸಭಾ ವ್ಯಾಪ್ತಿಯಲ್ಲಿರುವ ಸ್ವತ್ತುಗಳಿಗೆ ದಿನಾಂಕ: 01.04.2016 ರಿಂದ ಅನ್ವಯವಾಗುವಂತೆ 2016 - 17ನೇ ಸಾಲಿನಲ್ಲಿ ಸ್ವಯಂ ಘೋಷಿತ ಆಸ್ತಿ 
ತೆರಿಗೆ ಪದ್ಧತಿಯಲ್ಲಿ ತೆರಿಗೆ ದರವನ್ನು ನಿಗಧಿಪಡಿಸಿ ವಿಧಿಸಲು ತೀರ್ಮಾನಿಸಿರುವ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಅಥವಾ ಸಲಹೆಗಳೇನಾದರು ಇದ್ದಲ್ಲಿ 
ಸಮರ್ಥನೀಯವಾದ ಕಾರಣಗಳೊಂದಿಗೆ ಹಾಗೂ ಅದನ್ನು ಪ್ರತಿಪಾದಿಸುವ ಸೂಕ್ತ ದಾಖಲೆಗಳೊಂದಿಗೆ ಈ ಪ್ರಕಟಣೆಯ ದಿನಾಂಕದಿಂದ 30 
ದಿವಸಗಳೊಳಗಾಗಿ ಕಛೇರಿ ವೇಳಾ ಸಮಯದಲ್ಲಿ ಪೌರಾಯುಕ್ತರು , ಪುರಸಭೆ ಬೊಮ್ಮಸಂದ್ರ (ರಜಾ ದಿವಸಗಳನ್ನು ಹೊರತುಪಡಿಸಿ) ಇವರಿಗೆ ಲಿಖಿತ 
ಮೂಲಕ ಸಲ್ಲಿಸಬಹುದಾಗಿರುತ್ತದೆ. ಅವಧಿ ಮೀರಿದ ನಂತರ ಸಲ್ಲಿಸುವ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಪೌರಾಯುಕ್ತರು 
P . D . 52 

ಪುರಸಭೆ, ಬೊಮ್ಮಸಂದ್ರ 
SC -50 

ಬೆಂಗಳೂರು ಜಿಲ್ಲೆ. 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


